ಮೂಲಭೂತ ಶೈಕ್ಷಣಿಕ ಪುಸ್ತಕಮಾಲೆ 


ನಿಮಗಾಗಿ ಗಣಕಗಳು 


ಬಿ.ಬಿ. ಚಿನ್ಮಯ ಕುಮಾರ್‌ ಅವರು (ಜ. ೧೯೪೮) ಬಿ.ಎಸ್‌ಸಿ. 
ಪದವಿಯನ್ನು ಪಡೆದು ಅನಂತರ ಎ.ಎಮ್‌.ಐ.ಇ. ತಾಂತ್ರಿಕ ಪದವಿಯನ್ನು 
ಪಡೆದರು. ರಾಷ್ಟ್ರೀಯ ವೈಮಾಂತರಿಕ್ಷ ಪ್ರಯೋಗಾಲಯದಲ್ಲಿ ವಿಜ್ಞಾನಿಯಾಗಿ 
ಗಣಕಾಧಾರಿತ ಚಿತ್ರರಚನೆ ಹಾಗು ಗಣಕಾಧಾರಿತ ಯಂತ್ರ ವಿನ್ಯಾಸ ತಜ್ಞರಾಗಿ 
ಕೆಲಸ ಮಾಡುತ್ತಿದ್ದಾರೆ. ವಿವಿಧ ವೈಜ್ಞಾನಿಕ ಪತ್ರಿಕೆಗಳಲ್ಲಿ ವೈಜ್ಞಾನಿಕ ಬರಹಗಳನ್ನು 
ಪ್ರಕಟಿಸಿದ್ದಾರೆ. ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ 
ವಸ್ತುಸಂಗ್ರಹಾಲಯದಲ್ಲಿ ಶೈಕ್ಷಣಿಕ. ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ 
ಭಾಗವಹಿಸಿದ್ದಾರೆ. 


ಮೂಲಭೂತ ಶೈಕ್ಷಣಿಕ ಪುಸ್ತಕಮಾಲೆ 


ನಿಮಗಾಗಿ ಗಣಕಗಳು 


ಬಿ.ಬಿ. ಚಿನ್ಮಯ ಕುಮಾರ್‌ 


ಕರ್ನಾಟಕ ಸರ್ಕಾರ 
ಕನ್ನಡ ಪುಸ್ತಕ ಪ್ರಾಧಿಕಾರ 
ಪಂಪಮಹಾಕದಿ ರಸ್ತ, ಚಾಮರಾಜಪೇಟೆ 
ಬೆಂಗಳೂರು - ೫೬೦ ೦೧೮. 


NIMAGAGI GANAKAGALU : An Introductlon to Com- 
puters by B.B. Chinmaya Kumar, Published by Kannada 
Pustaka Pradhikara (Kannada Book Authority. Pampa 
Mahakavi Road, Chamarajpet, Bangalore - 560 018. 


Pages. 123 +7 Mustrations. 191 


(೦) ಗ್ರಂಥ ಸ್ವಾಮ್ಯ : ಕನ್ನಡ ಪುಸ್ತಕ ಪ್ರಾಧಿಕಾರ 
ಪ್ರಥಮ ಮುದ್ರಣ : ೧೯೯೫ 
ದ್ವಿತೀಯ ಮುದ್ರಣ : ೧೯೯೭ 
ತೃತೀಯ ಮುದ್ರಣ : ೧೯೯೮ 


u 


ಬೆಲೆ: ರೂ. ೧೮/- (ಹದಿನೆಂಟು ರೂ.ಗಳು) 


ಮುದ್ರಕರು : 

ಉದಯ ಪ್ರಿಂಟರ್ಸ್‌ 

ಬಜಾರ್‌ ಸ್ಟೀಟ್‌, ಆಡುಗೋಡಿ 
ಬೆಂಗಳೂರು - ೫೬೦ ೦೩೦. 


“ಭಾರತೀಯ ಶಾಲಾ ಬಾಲಕನ ಬುದ್ದಿ, ದೇಹ ಮನಸ್ಸುಗಳನ್ನು ಇಂಗ್ಲಿಷಿನ 
ಅಮಾನುಷ ಹೊರೆಯಿಂದ ರಕ್ಷಿಸಬೇಕಾಗಿದೆ” ಎಂದು ಡಾ| ರಾಮಮನೋಹರ 
ಲೋಹಿಯಾ ಅವರು ಹೇಳಿದ್ದಾರೆ. ಕರ್ನಾಟಕ ಸರ್ಕಾರ ಕನ್ನಡವನ್ನು ಆಡಳಿತ ಭಾಷೆ 
ಮಾಡಿರುವುದರ ಜೊತೆಗೆ ಶಿಕ್ಷಣದ ಎಲ್ಲ ಹಂತಗಳಲ್ಲಿಯೂ ಕನ್ನಡ ಮಾಧ್ಯಮ 
ದಲ್ಲಿ ಬೋಧಿಸಬೇಕೆಂಬ ಧ್ಮೇಯವನ್ನು ಹೊಂದಿದೆ. ಗ್ರಾಮೀಣ ಪ್ರದೇಶದಿಂದ 
ಬಂದ ವಿದ್ಯುರ್ಥಿಗಳಿಗಾಗಿ ಇಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಮ ಶ್ರೀ ಎಚ್‌.ಡಿ. 
ದೇವೇಗೌಡರು ಹಲವು ಯೋಜನೆಗಳನ್ನು ರೂಪಿಸಿದ್ದಾರೆ. ಕನ್ನಡ ನಾಡಿನ ವಿದ್ಯಾರ್ಥಿ 
ಗಳು ಆದರಲ್ಲೂ ಗ್ರಾಮೀಣ ಪ್ರದೇಶದಿಂದ ಬಂದವರು ಕನ್ನಡ ಮಾಧ್ಯಮದಲ್ಲಿ 
ಅಭ್ಯಾಸ ಮಾಡುವುದರಿಂದ ಜ್ಞಾನಾರ್ಜನೆಯ ಜೊತೆಗೆ ಚಿಂತನ ಶಕ್ತಿಯ ವಿಕಸನವೂ 
ಆಗುತ್ತದೆ. ಈಗಾಗಲೇ ಮಾನವಿಕ ಹಾಗೂ ವೈಜ್ಞಾನಿಕ ವಿಷಯಗಳಲ್ಲಿ ಅನೇಕ 
ಗ್ರಂಥಗಳು ಕನ್ನಡದಲ್ಲಿ ಬಂದಿವೆ. ಕಲೆ ಹಾಗೂ ವೈಜ್ಞಾನಿಕ ವಿಷಯಗಳಿಗೆ ಸಂಬಂಧಿಸಿ 
ದಂತೆ ಮೂಲಭೂತ ಶಿಕ್ಷಣಕ್ಕೆ ಒತ್ತು ಕೊಡುವ ದೃಷ್ಟಿಯಿಂದ ಮೂಲಭೂತ ಶಿಕ್ಷಣ 
ಮಾಲೆಯನ್ನು ಪ್ರಾಧಿಕಾರ ಆರಂಭಿಸಿದೆ. ಕನ್ನಡದಲ್ಲಿ ದೊರೆಯುವ ಪರ್ಕ ಪುಸ್ತಕಗಳಿಗೆ 
ಪೂರಕವಾಗಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಿಗೆ ಹಚ್ಚಿನ ಓದು ಸಾಮಗ್ರಿಗಳನ್ನು 
ಒದಗಿಸಲು ಈ ಮಾಲೆಯು ನೆರವಾಗುತ್ತದೆ. ಈ ಮಾಲೆಯ ಕೃತಿಗಳು ಪಠ್ಕ ಪುಸ್ತಕ 
ಗಳಲ್ಲದಿದ್ದರೂ ಆ ವಿಷಯಗಳ ಆಳ ಹರವುಗಳ ಬಗ್ಗೆ ಮಾಹಿತಿಗಳನ್ನು ಒದಗಿಸುತ್ತವೆ ; 
ಕನ್ನಡದಲ್ಲಿ ಆಕರ ಗ್ರಂಥಗಳ ಕೊರತೆಯನ್ನು ನಿಮಾರಿಸುವುದೇ ಈ ಮಾಲೆಯ 
ಉದ್ದೇಶ. 


ಈ ಮಾಲೆಯಲ್ಲಿ ಈಗಾಗಲೇ ಅನೇಕ ಕೃತಿಗಳು ಪ್ರಕಟವಾಗಿದ್ದು 
ಅವು ಸಾರ್ವತ್ರಿಕವಾಗಿ ಮನ್ನಣೆಗಳಿಸಿವೆ. ಈ ಕಾರ್ಯಕ್ರಮದಂತೆ 
ಶ್ರೀ ಬಿ.ಬಿ. ಚಿನ್ನಯಕುಮಾರ್‌ ಅವರ "'ನಿಮಗಾಗಿ ಗಣಕಗಳು'' ಪುಸ್ತಕವು 
1995ರಲ್ಲಿ ಪ್ರಕಟಗೊಂಡಿದ್ದು ಈಗ ಮೂರನೆಯ ಮುದ್ರಣ ಕಾಣುತ್ತಿರುವುದು 
ಸಂತೋಷದ ಸಂಗತಿ. ಉದಯ ಪ್ರಿಂಟರ್ಸ್‌ರವರು ಸಕಾಲದಲ್ಲಿ ಅಂದವಾಗಿ 
ಮುದ್ರಿಸಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಪ್ರಾಧಿಕಾರದ ಪರವಾಗಿ ಧನ್ಯವಾದಗಳು. 


ಈ ಮಾಲೆಯ ನಿರ್ವಹಣೆಯ ಕಾರ್ಯದಲ್ಲಿ ಸಹಕರಿಸುತ್ತಿರುವ ಮೂಲ 
ಭೂತ ಶಿಕ್ಷಣ ಮಾಲೆಯ ಉಪಸಮಿತಿಯ ಸದಸ್ಮರಿಗೂ, ಪ್ರಾಧಿಕಾರದ ಸದಸ್ಮರಿಗೂ 
ಕೃತಜ್ಞತೆಗಳು. ಈ ಮಾಲೆಯ ಬಗ್ಗ ಸಹೃದಯ ಕನ್ನಡ ಬಂಧುಗಳ ಸಲಹ, 
ವಿಮರ್ಶೆಗಳಿಗೆ ಸದಾ ಸ್ವಾಗತ. 


ನೆಲಮನೆ ದೇವೇಗೌಡ 
ಅದ್ಯಕ್ಷರು 
ಕನ್ನಡ ಪುಸ್ತಕ ಪ್ರಾಧಿಕಾರ 


evr ೫ ಇಚ ಓಟ ಧಿ 


"ಬ 


ಐ ದ 
ಶಿರ 


ಗಣಕ ಪ್ರಪಂಚಕ್ಕೆ ಸ್ವಾಗತ 


ಗಣಕಗಳೆಂದರೇನು? 

ಗಣಕದೊಳಗಿನ ಒಂದು ನೋಟ ೨೦ 
ಗಣಕಗಳಿಂದ ಕೆಲಸ ಮಾಡಿಸುವ ಬಗೆ ಹೇಗೆ ? ೪೨ 
ಸಮಸ್ಯೆಗಳಿಗೆ ಗಣಕಗಳಿಂದ ಪರಿಹಾರ ೫೨ 
ಗಣಕ ಭಾಷೆಯತ್ತ ಮೊದಲ ನೋಟ ೫ 
ಬೇಸಿಕ್‌ ಭಾಷೆಯಲ್ಲಿ ಇನ್ನೂ ಕೆಲವು ಪದಗಳು ೭೯ 
ಗಣಕ ಯಂತ್ರವನ್ನು ಮಾಡಿದವರಾರು ? ೯೦ 
ಪೂರ್ವ ಲಿಖಿತ ಮೆಲುಸಾಧಕ ವೇಷ್ಟನಗಳು ೯೯ 
ಗ್ರಂಥ ಯಣ ೧೧೬ 


ಮುಖ್ಯವಾದ ಕೆಲವು ಪಾರಿಭಾಷಿಕ ಪದಗಳು ೧೧೭ 


ಹ (ದ! 


೧. ಗಣಕ ಪ್ರಪಂಚಕ್ಕೆ ಸ್ವಾಗತ 


ಇಂದು ಒಬ್ಬ ವಿದ್ಯಾವಂತ ಪ್ರಜೆಯಾಗಬೇಕಾದರೆ 
ಗಣಕದ ಸಾಮರ್ಥ್ಯಗಳು ಮತ್ತು ಮಿತಿಗಳ ಸಾಮಾನ್ಯಜ್ಞಾನವನ್ನು 
ಪಡೆದಿರಬೇಕು. 1590ರ ಅಂದಾಜಿನ ಪ್ರಕಾರ ಮೂರು " ವರ್ಷಗಳ 
ಅಂತರದಲ್ಲಿ ಎಲ್ಲ ಜ್ಞಾನ ವಿಜ್ಞಾನ ವಿಷ ಪಯಗಳ ಸಂಗ್ರಹ ದ್ವಿಗುಣ 
ಗೊಳ್ಳುತ್ತಿದೆ. ಮುಂದಿನ. ಜನಾಂಗ” ಅತಿ ಕಡಿಮೆ ಕಾಲಾವಧಿಯಪ್ಲಿಯೇ 
ವಿಪುಲೆ "ಪ್ರಮಾಣದಲ್ಲಿ ವಿಷಯಗಳನ್ನು ಕಲಿಯ ಬೇಕಾಗುತ್ತದೆ. ವಿದ್ಯಾಭ್ಯಾಸ 
ವ್ಯವಸ್ಥೆಯಲ್ಲಿ ಜ್ಞಾನ ಸ್ಫೋಟಕ್ಕೆ ನವೀನ ಬಗೆಯ ಉಪಕರಣಗಳ ಸಹಾಯ 
ಪಡೆದು ಕಲಿಕೆಯ. ವಿಧಾನಗಳನ್ನು ವೃದ್ದಿಸಿಕೊಳ್ಳಬೇ ಕಾಗುತ್ತದೆ. 


ವಿಜ್ಞಾನ, ವಾಣಿಜ್ಯ, ಜೀವತಾಂತ್ರಿಕತೆ, ಪ್ರಾಕ್ತನ ವಿಜ್ಞಾನ 
(Archaeology) ಮೊದಲಾದ ಕೊನೆಯಿಲ್ಲದ ಜ್ಞಾನಶಾಖೆಗಳ ಮೇಲೆ 
ಗಣಕಗಳು ಪ್ರಚಂಡ ಪ್ರಭಾವ ಬರುವುದರಲ್ಲಿ. ಸಂಶಯವಿಲ್ಲ. ವಿದ್ಯಾಭ್ಯಾಸ 
ದಲ್ಲಿ ಗಣಕಗಳ ಪ್ರಭಾವ ಪ್ರಮುಖವಾದುದು. ಅದು ಅಧ್ಯಾ ಪಕೆನ 
ಕೆಲಸವ ನಿರ್ವ ಓಸುತ್ತದೆ. “ಯಾವುದೇ ವಿಭಾಗಕ್ಕೆ ಸಂಬಂಧಿಸಿದ 
ಸ ವಿವರಿಸುತ್ತದೆ. ಪಾಠ ಅರ್ಥವಾಗದಿದ್ದರೆ, ಅರ್ಥವಾಗುವ 
ವರೆಗೂ ಅದು ಹೇಳಿಕೊಡುತ್ತದೆ. ಅಧ್ಯಾಪಕನಂತೆ ಕೋ ಸಿ ಕೊಳ್ಳುವುದಿಲ್ಲ. 
ಹಲವು ಸಲ ಪ್ರಶ್ನೆ ಕೇಳಿದಿರಂದು ಬೇಸರ ಪಡುವುದಿಲ್ಲ ಈ "ಬಗೆಯ 
ಬೋಧಕ ಗಣಕಗಳು ಪಾಶ್ಚಾತ್ಮ ದೇಶಗಳಲ್ಲಿ ಈಗಾಗಲೇ ಬಳಕೆಯಲ್ಲಿವೆ. 


ಗಣಕಗಳ ಬಗೆಗಿನ ಜ್ಞಾನ ಪ್ರತಿಯೊಬ್ಬ ವ ೈಕ್ತಿಗೂ ಅತ್ಯ ಗತ್ತ. 
ಏಕೆಂದರೆ ಮಾನವನ ಪ್ರತಿಯೊಂ। ದು ಉದ್ಯಮದಲ್ಲಿಯೂ ಅವುಗಳ "ಬಳಕ 
ಹೆಚ್ಚಾಗುತ್ತಿದೆ. ಹಿರಿಯ `ಕಿರಿಯರನ್ನದೆ ಈ ಅಚ್ಚರಿಯ ಉಪಕರಣದ ಬಗೆಗೆ 
ತಿಳಿವೆಂಕೆಯನ್ನು ಪಡೆಯುವುದು ಅಗತ್ಯ ವಾಗಿ 


ಗಣಕಕ್ಕೆ ಸಂಬಂಧಿಸಿದ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಒದಗಿಸುವುದು 
ಎಲ್ಲರ ಗುರುತರ ಜವಾಬ್ದಾರಿ: ಈ ಪುಸ್ತಕ ಗಣಕವ್ಯೂ ಹದ ಮೂಲ 
ಘಟಕಗಳು, ಅವುಗಳು ಹೇಗೆ ಕೆಲಸಮಾಡುತ್ತವೆ ಎನ್ನುವುದನ್ನು ತಿಳಿಸು 
ವುದರ ಜೊತೆಗೆ ಗಣಕದ ಕಾರ್ಯವಿಧಿಗಳ ಒಂದು ಸರಳ ಗಣಕ 
ಭಾಷೆಯಾದ ಬೇಸಿಕ್‌ನ (86510) ಪರಿಚಯ ಮಾಡಿಕೊಡುತ್ತದೆ. ಬೇಸಿಕ್‌ 


ಫಿ ನಿಮಗಾಗಿ ಗಣಕಗಳು 


ಸರಳವಾದರೂ ಶಕ್ತಿಶಾಲಿಯಾದ, ಗಣಕ ಕಾರ್ಯವಿಧಿಯ: 
(PROGRAMMING) ಭಾಷೆ. ಈ ಭಾಷೆಯನ್ನು ಬಳಸಿಕೊಂಡು 
ಅತ್ತಂತ ಸರಳವಾದ ಕಾರ್ಯವಿಧಿಗಳಿಂದ ಹಿಡಿದು 'ಯಂತ್ರಮಾನನರನ್ನು 
ನಿಯಂತ್ರಿಸುವ ಅತ್ಯಂತ ಸಂಕೀರ್ಣವಾದ ಕಾರ್ಯ ವಿಧಿಗಳನ್ನು 
ಬರೆಯ ಬಹುದು. 


ಗಣಕ ಕಾರ್ಯವಿಧಿಗಳನ್ನು ಬರೆದು ಗಣಕಗಳಲ್ಲಿ ಅವುಗಳ ಕೆಲಸ 
ಮಾಡುವಂತೆ ಮಾಡುವುದರಿಂದ ನಮಗೆ ಕಾರ್ಯವಿಧಿಗಳ ಬಗೆಗೆ ಹೆಚ್ಚು 
ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. 

ಉದಾಹರಣೆಗೆ : 287 x 645 + 37.4 ೬ 108.2ರ ಬೆಲೆ 
ಯನ್ನು ಕಂಡು ಹಿಡಿಯಲು ಗಣಕದ ಕೀಲಿ ಫಲಕದ ಸಹಾಯದಿಂದ 
ಬೆರಳಚ್ಚು(TYPE) ಮಾಡಿ. 

PRINT 28.7x64.5+37.4 x 108.2 

ಎಂದು ಅಕ್ಷರ ಮತ್ತು ಸಂಖ್ಯೆಗಳಿಗೆ ಸಂಬಂಧಿಸಿದ ಕೀಲಿಗಳನ್ನು 
ಅದುಮಿದಾಗ ಅವು ಗಣಕ ` ತೆರೆಯ “ಮೇಲೆ ಕಾಣಿಸುತ್ತವೆ. ಅಕಸ್ಮಾತ್‌ 
ತಪ್ಪು ಕೀಲಿ ಅದುಮಿದರೆ ಅದನ್ನು ಅಳಿಸಿ ಸರಿಪಡಿಸಬಹುದು. ನೀವು ಈ 
ಮೇಲೆ ತಿಳಿಸಿದ ಒಂದು ಸಾಲನ್ನು ಸೇರಿಸಿ ಹಿಂದಿರುಗು ಕೀಲಿ 
(RETURN KEY, ತಿರುಗೀಲಿ)ಯನ್ನು ಅದುಮಿದರೆ ಅದಕ್ಕೆ ಉತ್ತರ 
ಒಮ್ಮೆಗೆ ಗಣಕ ತೆರೆಯ ಮೇಲೆ ಕಾಃ ಣಿಸುತ್ತದೆ. 


ಈ ಉದಾಹರಣೆಯಲ್ಲಿ ಗಣಕವನ್ನು ಒಂದು ಸರಳ ಲೆಕ್ಕಕಾರಕದ 
(Calculator) ರೀತಿ ಉಪಯೋಗಿಸ ಲಾಗಿದೆ. ಮುಂದಿನ ಅಧ್ಯಾಯದಲ್ಲಿ 
ಇದರ ಬಗೆಗೆ ವಿವರವಾಗಿ ತಿಳಿಸಲಾಗಿದೆ. 


ಈ ರೀತಿ ಗಣಕದ ಕಾರ್ಯವಿಧಿಗಳನ್ನು ಬರೆದು ಅವುಗಳು ಕೆಲಸ 
ಮಾಡುವ ಬಗೆಯನ್ನು ಪರೀಕ್ಷಿಸುವುದರಿಂದ ಗಣಕದ ಬಗೆಗಿನ ಪ್ರಾಥಮಿಕ 
ಜ್ಞಾನವನ್ನು ಗಳಿಸಲು ಸಾಧ್ಯ. ಈ ಜ್ಞಾನ ಸಂಪಾದನೆಯಿಂದ ಗಣಕಗಳನ್ನು 
ವಿವಿಧ ಕೆಲಸಗಳಿಗೆ ಹೇಗೆ ಉಪಯೋಗಿ ಗಿಸಬಹುದೆಂದು ತಿಳಿಯಬಹುದು. 
ಗಣಕದ ಸಾಮರ್ಥ್ಯದ ಬಗೆಗೆ ಅಚ್ಚರಿ ಎನಿಸಬಹುದಾದ ಉದಾಹರಣೆಗಳು 
ಇಲ್ಲಿವೆ. 

॥) ಸಾವಿರ ಪುಟಗಳ ಒಂದುಸಂಪುಟ ಗಾತ್ರದಲ್ಲಿರುವ, 33 ಸಂಪುಟಗಳ 
ವಿಶ್ವಕೋಶವನ್ನು ಒಂದು ಗಣಕ ತಟ್ಟೆಯ ಮೇಲೆ ಶೇಖರಿಸಬಹುದು. 

ಈ" ರೀತಿ ಶೇಖರಿಸಿದ ವಿಶ್ವಕೋಶದ ಯಾವುದೇ ವಿಷಯವನ್ನು 

ಕ್ಷಣಾರ್ಧದಲ್ಲಿ ಗಣಕದ ಸಹಾಯದಿಂದ ಹುಡುಕಿ ತೆಗೆಯಬಹುದು. 


ಗಣಕ ಪ್ರಪಂಚಕ್ಕೆ ಸ್ವಾಗತ ೩ 
॥) ಗಣಕದ ಸಹಾಯದಿಂದ ದೂರದೇಶದಲ್ಲಿರುವ, ಗೆಳೆಯರೊಡನೆ 
ಸುಲಭವಾಗಿ ದೂರವಾಣಿಯಲ್ಲಿ ಮಾತನಾಡಬಹುದು. 


॥ ಗಣಕ ನಿಯಂತ್ರಿತ ಯಂತ್ರ ಹಾಗೂ ರೋಬೊಟ್‌ಗಳಿಂದ ಕಷ್ಟಕರ 
ವಾದ ಕೆಲಸಗಳನ್ನು ಸುಲಭವಾಗಿ ಮಾಡಬಹುದು. 


i) ಸಾವಿರಾರು ಜನ ನೌಕರರ ವೇತನಪಟ್ಟಿಯನ್ನು ಗಣಕದ 


pi ಕೃತಕ ಉಪಗ್ರು ` 


ಹಾಡಿ 
ನ ತು 
1 8 ಕ 
3.1 113 1 
ದೂರವಾಣಿ 
8 Ld 4 
1 ad ಕ | || 
| y || 4 ಕಛೇರಿಕಟ್ಟಡ | 
ರ 


ಹ ಟಾ 
ರಿ ಕಟ್ಟಡ a Wis 1 
py TU ಮ 
“ತ ಕಡ ಸಂಣ್ಯರಣಿ ಸ 


ಸ ಪ್ರ \ 


ಡದ ಒಳಗಿನ ಗಣಕದ 2 ವಿರ್ವಾಟು 


ಕಛೇರಿ ಕಟ್ಟಡದ 
ಚಿತ್ರ 1.1 ಉಪಗ್ರಶಗಳ ಸಹಾಯದಿಂದ ಸುದ್ದಿ ಸಂಪರ್ಕದೇರ್ಪಟಿಸಿ, ದತ್ತವನ್ನು ಬೇರೆ ಗಣಕಗಳಿಗೆ 
ರವಾವಿಹ ಸಯ್ಯರಿಸಲು ಇಂದು ಸಾಧ್ಯವಿದೆ. 


ಸಹಾಯದಿಂದ ಸುಲಭವಾಗಿ ತಯಾರಿಸಬಹುದು. 

೪) ರೋಗ ತಪಾಸಣೆ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆಗಳನ್ನು ತಜ್ಞಗಣಕ 
ವ್ಯೂಹ(ದ«೧ಗ System) 'ಸಹಾಯದಿಂದ ಗಣಕವು 
ತಿಳಿಸುತ್ತದೆ. 
ಅಂದರೆ, `ಅದು ಹೊಸ ಬಗೆಯ ವಿದ್ಯಾಭ್ಯಾಸ, ಆರೋಗ್ಯ ರಕ್ಷಣೆ, 

ಬೃಹತ್‌ ಪ್ರಮಾಣದ ವಿಷಯ ಸಂಗ್ರಹಣ ಮತ್ತು ವಿಶ್ಲೇಷಣೆಗೆ ಸಹಾಯ 


ನಿಮಗಾಗಿ ಗಣಕಗಳು 


ಚಿತ್ರ 1.2 ಮಾನವನ ಕೈ ಬೆರಳುಗಳ ಸಾಮರ್ಥ್ಯದನ್ನನುಕರಿಸುವ ಗಣಕ ಸಹಾಯ ಪಡದ ಯಂತ್ರದ ಕ್ಸ 
ಮಾಡುತ್ತದೆ. ಅದು ಬುದ್ಧಿಶಕ್ತಿಯ ವರ್ಧನೆಗೆ ಸಹಾಯಕವಾಗುವ 

ಸಲಕರಣೆಯಾಗಿದೆ. ಗಣಕದ” ಸಹಾಯದಿಂದ ಹಲವಾರು ಲೇಖಕರ 
ಲೇಖನಗಳಲ್ಲಿನ ಪದಗಳ ಬಳಕೆಯ ರೀತಿಯನ್ನು ಸುಲಭವಾಗಿ ಹಾಗೂ 
ವೇಗವಾಗಿ ಹೋಲಿಸಿ ನೋಡಲು ಸಾಧ್ಯವಿದೆ. 


ಗಣಕಗಳ ವಿಶಾಲ ಪ್ರಪಂಚ 


ಪ್ರತಿ ವರ್ಷವೂ ಗಣಕಗಳ ಶಕ್ತಿ ಅಧಿಕವಾಗುತ್ತಿದೆ. ಅವು 
ಹಿಂದಿನದಕ್ಕಿಂತ ಉತ್ತಮ, ಹೆಚ್ಚು ಶಕ್ತಿಶಾಲಿ, ಸುಲಭ ಬೆಲೆಗೆ 
ದೊರೆಯುವಂತಹವೂ "ಆಗಿ ಅವುಗಳ ಗಾತ್ರವೂ ಚಿಕ್ಕದಾಗುತ್ತಿದೆ. ಅವುಗಳು 
ಸರಳ  ಕೆಲಸಗಳಾದ ಕೂಡುವ ಮತ್ತು ಕೆಳೆಯುವ ಗಣಿತದ 
ಲೆಕಾಚಾರಗಳನ್ನು ಮಾಡುವುದರ ಜೊತೆಗೆ, ಅತ್ಯಂತ ಸಂಕೀರ್ಣ 

೯ಗಳಾದ ಖಗೋಳ ನೌಕೆಗಳು ಮತ್ತು ಕ್ಷಿಪಣಿಗಳನ್ನು ಹಾರಿಸುವ 
ಹಾಗು ನಿಯಂತ್ರಿಸುವ ಕೆಲಸಗಳನ್ನು ಮಾಡುತ್ತವೆ. ಎಲೆಕ್ಟ್ರಾನಿಕ್‌ 
ಕೈಗಡಿಯಾರದಲ್ಲಿರುವುದೂ ಗಣಕದ ಮೆದುಳೇ. 


1. ವಿಜ್ಞಾನ. ಮತ್ತು ಯಂತ್ರಶಿಲ್ಪ ಜ್ಞಾನಗಳಿಗೆ ಗಣಕಗಳ ಬಳಕೆ 


ವಿಜ್ಞಾನಿಗಳು ಯಾವಾಗಲೂ ಹೊಸದನ್ನು ಮಾಡಲು ಯೋಚಿಸುತ್ತಿರು 
ತ್ತಾರೆ. ಇದಕ್ಕಾಗಿ ಅವರು ಬೇಕಾದಷ್ಟು ಲೆಕ್ಕಾಚಾರಗಳನ್ನು ಮಾಡಬೇಕಾಗು 
ತ್ತದೆ. ಪ್ರಯೋಗಗಳ ಫಲಿತಾಂಶಗಳ್ಳಾ ಸಂಕೌಿರ್ಣ ಲೆಕ್ಕಾಚಾರಗಳು, ಬೇರೆ 
ವಿಜ್ಞಾ ನಿಗಳ ಸಂಶೋಧನೆಗಳು ಮತ್ತು ತಮಗೆ ಚೆಳಾಗುವ ಅನೇಕ 
ವಾಸ್ತವಾಂಶಗಳೇ ಮೊದಲಾದ ವಿಪುಲ "ಪ್ರಮಾಣದ ವಿವರಗಳನ್ನು ಅವರು 
ಶೇಖಿರಿಸಿಡಬೇಕಾಗುತ್ತದೆ. ಈ ಬಗೆಯ ಎಲ್ಲ ಕೆಲಸಗಳಿಗೆ ಗಣಕಗಳು 
ವಿಜ್ಞಾನಿಗಳಿಗೆ ಸಹಾಯ ಮಾಡುತ್ತವೆ. ಇವು ಲೆಕ್ಕಗಳನ್ನು 


ಗಣಕ ಪ್ರಪಂಚಕ್ಕೆ ಸ್ವಾಗತ ೫ 


ನಿಖರವಾಗಿಯೂ, ವೇಗವಾಗಿಯೂ ಮಾಡುವುದರ ಜೊತೆಗೆ ಬೃಹತ್‌ 
ಪ್ರಮಾಣದ ವಿವರಗಳನ್ನೂ ಸಹ ಶೇಖರಿಸಿಟ್ಟು ಒದಗಿಸಿಕೊಡಬಲ್ಲವು. 


ಶುಕ್ರ, ಅಂಗಾರಕ, ಗುರು, ಶನಿ ಮೊದಲಾದ ಗ್ರಹಗಳೆಡೆಗೆ ಖಗೋಳ 
ನೌಕೆಗಳನ್ನು ವಿಜ್ಞಾನಿಗಳು ಕಳುಹಿಸಿದ್ದಾರೆ. ಮಾನವ ಚಂದ್ರನ ಮೇಲೆ 
ನಡೆದಾಡಿದ್ದಾನೆ. ಇವೆಲ್ಲ ಸಾಧ್ಯವಾಗಲು ಗಣಕ ಯಂತ್ರಗಳು ಕಾರಣ 
ವಾಗಿವೆ. ವಿಜ್ಞಾನಿಗಳು” ಗಣಕಗಳ ಸಹಾಯದಿಂದ ಖಗೋಳ ನೌಕೆಯ 


ಚಿತ್ರ 1.3 ಗಗನ ನಿಲ್ದಾಣಗಳಲ್ಲಿ ಗಗನ ನೆಕಿಗಳನ್ನಟ್ಟು ಅದ್ರಗಳನ್ನು ನಿಯಂತ್ರಿಸಿ ಹಲವು ಬಗೆಯ 
ಸಂಶೋಧನೆಗಳನ್ನು ನಡೆಸಲು ಗಣಕಗಳು ಅತ್ಯುಪಯುಕ್ತ ಸಾಧನಗಳು 

ರಚನೆಯ ಜೊತೆಗೆ ಆ ನೌಕೆಯನ್ನು ಹಾರಿಸಿದಾಗ ಖಗೋಳ ನೌಕೆ ಮತ್ತು 
ಗ್ರಹಗಳಿರುವ ಸ್ಥಳಗಳನ್ನು ಲೆಕ್ಕಹಾಕಬೇಕು. ಖಗೋಳ ನೌಕೆಗಳಿಂದ ಪ್ರ ಪ್ರಸಾರವಾಗಿ 
ಬರುವ ವಿಷಯವನ್ನು ಸ್ವೀಕಿಸ ಲು ಮತ್ತು ಆ ಸ್ಯಯನ್ನು ಪರ್ಗಾಣ 
ಕೊಳ್ಳಲು ಹಾಗು ಅನೇಕ ಬಗೆಯ ಕೆಲಸಗಳಲ್ಲಿ ಗಣಕಗಳ ಉಪಯೋ ಹ 
ಗಣಕಗಳಿಲ್ಲದೆ ಈ ಎಲ್ಲಾ ಕೆಲಸಗಳನ್ನು ಮಾಡಲು ಸಾಧ್ಯವೇ ಇಲ್ಲ. ಕೃತಕ ಸಂಪ 
ಉಪಗ್ರಹಗಳನ್ನು ಭೂಸ್ಥಿರ ಪಥದಲ್ಲಿಡಲು ಗಣಕಗಳು "ಜಿಣೇಚೆ 
ದೂರದೇಶಗಳ ಟಿ.ವಿ. ಕಾರ್ಯಕ್ರಮಗಳನ್ನು ಪಡೆಯಲು ಭಕ 
ಸಹಾಯಬೇಕು. ಗಣಕಗಳಿಲ್ಲದಿದ್ದರೆ ದೂರ ದೇಶಗಳಲ್ಲಿರುವ ಜನರೊಡನೆ 
ದೂರವಾಣಿ ಸಂಪರ್ಕ ಪಡೆಯಲು ಸುಲಭವಾಗುತ್ತಿರಲಿಲ್ಲ. 


2. ಆಸ್ಪತ್ರೆಗಳಲ್ಲಿ ಗಣಕಗಳ ಬಳಕೆ 


ಆಸ್ಪತ್ರೆಗಳಿಗೆ ಅನೇಕ ಜನರು ಚಕಿತ್ಲೆಗಾಗಿ ಬರುತ್ತಾರೆ. ಈ ರೋಗಿಗಳ 
ದಾಖಲೆಗಳನ್ನು ಕಾಪಾಡಲು ಅಲ್ಲಿ ಗಣಕಗಳನ್ನು ಬಳಸುತ್ತಾರೆ. ವಿಶಿಷ್ಟ 
ಗಣಕಗಳ ಸಹಾಯದಿಂದ ರೋಗಿಯ ರೋಗವನ್ನು ವೈದ್ಯರು 


ಗುರುತಿಸಬಹುದು. ಗಣಕಗಳ: 
ದೇಹದ ಭಾಗಗಳನ್ನು ಪರೀಕ್ಷಿಸಲು 
ವೈದ್ಯರಿಗೆ ಸ: ಸಹಾಯ ಮಾಡುತ್ತವೆ. 
ಗಓಕೆಗಳ ಸಹಾಯದಿಂದ ರೋ 
1. ಗಳಿಗೆ ಹೊಸಔಷಧಗಳನ್ನು ಕಂಡು 
೨ ಟೆ ಹಿಡಿಯಲು ಸಾಧ್ಯ. 

ಇ (ತೆ. ಶಾಲಾ ಕಾಲೇಜುಗಳಲ್ಲಿ 
7 ಗಣಕಗಳ ಬಳಕೆ 


Ny KR ತರಗತಿಗಳಲ್ಲಿ ಅನೇತ 
ಸಸಿ ಬಗೆಯ ಸಮಸ್ಯೆಗಳನ್ನು ಬಿಡಿ 
ಸ ಸಲ್ಮು ಕಷ್ಟಕರವಾದ ವಿಜ್ಞಾನ 
ವಿಷಯಗಳನ್ನು ಸುಲಭವಾ! 
ಬ ೫೮.4 ಅರ್ಥಮಾಡಿಕೊಳ್ಳಲು ಗಣಕಗಳ: 
ಚಿತ್ರ ತ ಜ್‌ ಸಹಾಯ ಮಾಡುತ್ತವೆ. ವೈವಿಧ 
ಪ್ರದರ್ಶಿಸಿ ಬೆ hd ಮಾಧ್ಯಮ (ಮಲ್ಪಿ ಮಾಡಿಯ) 
ವರ್ತಿಸುವ ಕ್ರಿಯೆಗಳನ್ನು ತಿಳಿದು ಹೊಸ ಬಗೆಯ ಗಳನ್ನು ಉಪಯೋಗಿಸಿಕೊಳ್ಳುವ 
ಔಷಧಗಳನ್ನು ಕಂಡುಹಿಡಿಯಬಹುದು. ಗಣಕವು ಚಿತ್ರ, ಬರಹ, 
ಪ್ರದರ್ಶನ, ಧ್ವನಿಗಳೆಲ್ಲವನ್ನು ಒಳಗೊಂಡಿದ್ದು ಯಾವುದೇ ವಿಷಯವನ್ನು ನಮಗ 
ಮನಮುಟ್ಟುವಂತೆ ತಿಳಿಸಲು ನೆರವಾಗುತ್ತದೆ. ಗಣಕಗಳು ಬಯಲಿನಲ್ಲಿ 
ಆಟವಾಡಲಾರವಾದರೂ ಅವು ತಾರಾಸಮರ, ಚದುರಂಗದಾಟ, ಮೊದಲಾದ 
ಒಳಾಂಗಣ ಕ್ರೀಡೆಗಳನ್ನು ಆಡಬಲ್ಲವು. ವಿಮಾನ ಹಾರಿಸುವುದು ಹಾಗು ಎವಿಧ 
ಉಪಕರಣಗಳ ಕ್ರಿಯೆಗಳನ್ನು ಪ್ರತ್ಯನುಕರಣೆ ಮಾಡಿ ತೋರಿಸುವ ಸಾಮರ್ಥ್ಯ 
ಗಣಕಗಳಿಗಿದೆ. ಇದರ ಸಹಾಯದಿಂದ ಆ ಕೆಲಸಗಳನ್ನು ಕಲಿಯಲು ಸಾಧ್ಯ. 
ವಾಸ್ತವವಾಗಿ ವಿಮಾನ ಹಾರಿಸುವ ಮೊದಲೇ ಅದಕ್ಕೆ ಸಂಬಂಧಿಸಿದ ಕ್ರಿ ಕೆ ಯೆಗಳನ್ನು 
ಗಣಕ ಅನುಕರಣೆ ಮಾಡಿ ತೋರಿಸಿಕೊಡುತ್ತದೆ. ವಿಮಾನ ಮೇಲೆರಿಸುವ, 
ಇಳಿಸುವ ಚಾಲಕನ ಕ್ರಿಯೆಗಳನ್ನೆಲ್ಲ ಗಣಕ ಕಲಿಸಿಕೊಡುತ್ತದೆ. 


4, ವ್ಯಾಪಾರದಲ್ಲ ಗಣಕಗಳ ಬಳಕೆ 


ವಾಣಿಜ್ಯೋದ, ಮಿಗಳು ಹೆಚ್ಚಿನ ಕಾಗದಪತ್ರಗಳನ್ನು ಬರೆಯಲು 
ಗಣಕಗಳು ಸಹಾಯ ಮಾಡುತ್ತವೆ. ಜನರಿಂದ ಹಣವನ್ನು ಸ್ವೀಕರಿಸುವ, 
ಹಣವನ್ನು ಹಿಂದಕ್ಕೆ ಕೊಡುವ "ಮತ್ತು ಬ್ಯಾಂಕುಗಳಲ್ಲಿ ಲೆಕ್ಕಾಚಾರಗಳನ್ನು 
ನಿಯಂತ್ರಿಸ ಸಲು ಗಣಕಗಳು ನೆರವಾಗುತ್ತವೆ. 


ಒಬ್ಬ 


ಗಣಕ ಪ್ರವಂಚಕ್ಕೆ ಸ್ವಾಗತ ೭ 


5.ಮನರಂಜನೆಗಾಗಿ ಗಣಕಗಳ ಬಳಕೆ 


ಗಣಕಗಳು ಬಯಲಿನಲ್ಲಿ ನಿಮ್ಮೊಡನೆ ಆಡವಾಡಲಾರವು. ಆದರೆ ಅವು 
ಒಳಾಂಗಣ ಕ್ರೀಡೆಗಳನ್ನು ಮನೆಯೊಳಗೆ ಆಡಬಲ್ಲವು. ಗಣಕಗಳೊಡನೆ 
ಆಡಬಲ್ಲ ಅನೇಕ ಪಂದ್ಯಗಳಿವೆ. ಗಣಕಗಳನ್ನು ಉಪಯೋಗಿಸಿಕೊಂಡು 


ಚಿತ್ರ 1.5 ವಿಮಾನ ಹಾರಾಟವನ್ನು ಕಲಿಯಲು ಅದಕ್ಕೆ ಮೊದಲೇ 
ಅದನ್ನು ಹೇಗೆ ಹಾರಿಸುವುದೆಂದು ಗಣಕ ಕಲಿಸಿಕೊಡುತ್ತದೆ. 


“ವಿಧ ಆಕಾರದ, 
ಅಳತೆಯ, ಮತ್ತು ವಿವಿಧ 
ಬಣ್ಣದ ಚಿತ್ರಗಳನ್ನು ರಚಿಸ 
ಬಹುದು. ಗಣಕಗಳಿಂದ 
ಸಂಗೀತವನ್ನು ಸೃಷ್ಟಿ 
ಮಾಡಬಹುದು. ಅಷ್ಟೇ 
ಅಲ್ಲ ಅವುಗಳ ಸಹಾಯ 
ದಿಂದ ಮನಕ್ಕೆ ಮುದ 
ಕೊಡುವ ಅನೆ ಬಗೆಯ 
ಕಾರ್ಯಗಳನ್ನು ಮಾಡಿ 
ಸಲು ಸಾಧ್ಯ. 

6. ಪ್ರಯಾಣಿಕರಿಗೆ 
ಗಣಕಗಳ ಸಹಾಯ 


ಜನರು ಒಂದು ಸ್ಥಳ 
ದಿಂದ ಮತ್ತೊಂದು ಸ್ಥಳಕ್ಕೆ 
ಪ್ರಯಾಣ ಮಾಡೆ 
ಚೇಕಾಗುತ್ತದೆ. ಅವರು ಆ 
ರೀತಿಯ ಪ್ರಯಾಣಕ್ಕಾಗಿ 
ಸೈಕಲ್‌, ಕಾರು, ರೈಲು 
ಅಥವಾ ವಿಮಾನಗಳನ್ನು 
ಉಪಯೋಗಿಸುತ್ತಾರೆ. 


ಗಣಕಗಳು ವಾಹನ ಯಂತ್ರಗಳನ್ನು ರೂಪಿಸಲು ವಾಹನಗಳ ಚಲನೆಯನ್ನು 
ನಿಯಂತ್ರಿಸಲು, ಭಾಗಗಳನ್ನು ಪರೀಕ್ಷಿಸಲು ಮತ್ತು ಅವುಗಳ ಕೆಲಸವನ್ನು 
ಅರ್ಥಮಾಡಿಕೊಳ್ಳಲು ಸಹಾಯಕವಾಗಿವೆ. ವೇಳಾಪಟ್ಟಿ, ಪ್ರಯಾಣಿಕರ 
ಸ್ಥಳಗಳನ್ನು ಕಾದಿರಿಸಲ್ಲು, ಪ್ರಯಾಣಿಕರ ವಿವಂಪಟ್ಟಿ' ತಯಾರಿಸಲು, 

ೈಲುಗಳ ಹೋಗಿ ಬರುವ "ವಿವರಗಳನ್ನು ಶೇಖರಿಸಲು ಗಣಕಗಳನ್ನು 


ಬೆಳಸುತ್ತಾರೆ. 


ಚತ್ರ 1.6 ಬ್ಯಾಂಕ್‌ಗಳಲ್ಲಿ ಹಣದ ವಹಿವಾಟನ್ನು ದೂರಸಂಪರ್ಕ ಪಡೆದ ಗಣಕದಿಂದ ನಡೆಸಬಹುದು. 
ನಮ್ಮ ದೇಶದಲ್ಲಿ ರೈಲುಗಳು, ಬಸ್ಸುಗಳು ಮತ್ತು ವಿಮಾನಗಳ 
ಪ್ರಯಾಣಕ್ಕಾಗಿ, ಪ್ರಯಾಣಿಕರ ಸ್ಥಳಗಳನ್ನು ಕಾದಿರಿಸಲು ಗಣಕಗಳು 
ಬಳಕೆಯಾಗುತ್ತಿವೆ. ವಿಮಾನಗಳನ್ನು ಸ್ವಯಂ ನಿಯಂತ್ರಿಸಲು ಗಣಕಗಳು 
ಸಹಾಯಕ. ಸರಳ ಸಮಸ್ಯೆಗಗಳನ್ನು ಪರಿಪರಿಸಲು ಹಾಗೂ ಜೀವನವನ್ನು 
ಸುಖಮಯವಾಗಿರಿಸಲು ಸಹಾಯಕವಾಗುವ ಅನೇಕ ವಸ್ತುಗಳನ್ನು 
ತಯಾರಿಸುವ ಗಣಕ ಯಂತ್ರಗಳನ್ನು ವಿಜ್ಞಾನಿಗಳು ತಯಾರಿಸುತ್ತಿದ್ದಾರೆ. 


೨. ಗಣಕವೆಂದರೇನು? 


ಗಣಕ ಒಂದು ಎಲೆಕ್ಸಾನಿಕ್‌ ಉಪಕರಣ. ಅದರಲ್ಲಿರುವ ಎಲೆಕ್ಸಾನಿಕ್‌ 
ಘಟಕಗಳು ದತ್ತ ಮತ್ತು ಕಾರ್ಯ ವಿಧಿಗಳನ್ನು ಶೇಖರಿಸಿಟ್ಟುಕೊಳ್ಳುವ 
ಭಾಗಗಳನ್ನು ಪಡೆದಿವೆ... ಇದು ಕಾರ್ಯ ವಿಧಿಗಳ ಸಹಾಯದಿಂದ 
ದತ್ತವನ್ನು ಪರಿವರ್ತಿಸಲು ಉಪಯೋಗವಾಗುವ ಉಪಕರಣ. 


ಸ್ಟೇ ಗಣೆ ಹುಗೂ ಹಂರ್ಧೀಯ ಉಹಕರಗಗೆರ 
ಓಂದು ಸಮಗ್ರ ದಿರ್ದಾಟಮ್ನು ತೆಣಾಂರುವ ಬತ್ತ. 


ಚಿತ್ರ 2.1 

ಇದರಲ್ಲಿ ಮೂರು ಅಂಶಗಳನ್ನು ಗಮನಿಸಎಹುದು. 
೧. ಗಣಕವು ಒಂದು ಎಲೆಕಾ ನಿಕ್‌ ಉಪಕರಣ 

ಗಣಕಯಂತ್ರವು ದೂರದರ್ಶ ತೆ ಉಪಕರಣ ಅಥವಾ ಟ್ರಾನ್ಸಿಸ್ಟರ್‌ 
ರೇಡಿಯೋ ಮಾದರಿಯಲ್ಲಿದ್ದು, ಅದು ವಿದ್ಧು ಚ್ಛಕ್ತಿಯ ಸಹಾಯದಿಂದ 


ಕೆಲಸಮಾಡುತ್ತದೆ. ಆದುದರೆಂದ ಗಣಕವನ್ನು ಒಂದು ಎಲೆಕ್ಟ್ರಾನಿಕ್‌ 
ಉಪಕರಣವೆಂದು ಹೇಳಬಹುದು. 


೧೦ ನಿಮಗಾಗಿ ಗಣಕಗಳು 


೨. ಗಣಕವು ದತ್ತವನ್ನು (ATA), ಗ್ರಹಿಕೆಯ ವಿಷಯವಾಗಿ 
ಮಾರ್ಪಡಿಸುತ್ತದೆ. 


ಗಣಕವು ವೇಗವಾಗಿ ಲೆಕ್ಕಮಾಡಲು ಸಹಾಯ ಮಾಡುವುದರ 
ಜೊತೆಗೆ, ಅವ್ಯವಸ್ಥೆ ಸ್ಥೆಯಲ್ಲಿರುವ ವಿಷಯಗಳನ್ನು ಇಚ್ಛಿತ ಕ್ರ ಕ್ರಮದಲ್ಲಿ ವ್ಯವಸ್ಥೆ 
ಮಾಡಲು ಸಹಾಯ ಮಾಡುತ್ತದೆ. ಅರ್ಥವಿರದ, ವಾಸ್ತವಾಂಶಗಳಾಗಿರ 
ಬಹುದಾದ ದತ್ತವನ್ನು ಸಂಸ್ಕರಿಸಿ ಅರ್ಥಯುಕ್ತ ವಿಷಯಗಳಾಗಿ ಪರಿವರ್ತಿ 
ಸಲು ಸಮರ್ಥವಾಗಿದೆ. ಅಂದರೆ ಇಲ್ಲಿ ದತ್ತ ಮತ್ತು ವಿಷಯದ ನಡುವಿನ 
ವೃತ್ಕಾಸವನ್ನು ನಾವು ತಿಳಿಯಬೇಕಾಗುವುದು. 
೩. ಗಣಕ ಮತ್ತು ಕಾರ್ಯವಧ(PROGRAMS) 

ಅಪೂರ್ಣ ವಿವರಗಳನ್ನು ಅರ್ಥಯುಕ್ತ ವಿಷಯವಾಗಿ ಗಣಕ ಹೇಗೆ 
ಪರಿವರ್ತಿಸುತ್ತದೆ? ಮಾಡಬೇಕಾದ ಕೆಲಸವನ್ನು ಅವು ಹೇಗೆ ಗ್ರಹಿಸುತ್ತವೆ? 
ಗಣಕಗಳಿಗೆ ಆಜ್ಞೆಗಳಿರುವ ಪಟ್ಟಿಯನ್ನು ಹೇಗೆ ಕೊಡಬೇಕು? ಮೊದ 
ಲಾದವುಗಳನ್ನು ತಿಳಿಯಬೇಕು. ಗಣಕಗಳಿಗೆ ಕೊಡುವ ಆಜ್ಞೆಗಳಿರುವ 
ಪಟ್ಟಿಯನ್ನೆ ಗಣಕ ಕಾರ್ಯವಿಧಿ (Computer 0೦೦/೩೧7೨) ಎಂದು 
ಕರೆಯುವುದು. ಗಣಕವು ಆ ಆಜ್ಞೆಗಳನ್ನು ಉಪಯೋಗಿಸಿಕೊಂಡು ಆ 
ಕಾರ್ಯವಿಧಿಗನುಗುಣವಾಗಿ ಸಂಸ್ಕರಣೆ ಮಾಡುತ್ತದೆ (process) ಅಥವಾ 


 ಗಣಕಾರ್ಯವಿಧಿ (ಆಜ್ಞೆಗಳ ಒಂದು ಪಟ್ಟಿ) 


DISPLAY "USING A COMPUTER IS FUN" 
DISPLAY "YOU KNOW COMPUTERS CAN ADD!" 
DISPLAY "WHAT 15 23-477?” 

DISPLAY "ITIS =" 23+47" 


DISPLAY "COMPUTER CAN REMEMBER 
YOUR NAME" 


DISPLAY "ENTER YOUR NAME NOW" 
DISPLAY YOUR NAME 


; DISPLAY “COMPUTER REMEMBERS YOUR 
NAME" | 


END . PROGRAM 


ಲ 


ಗಣಕವೆಂದರೇನು? ೧೧ 


ಸಮಸ್ಯೆಗಳನ್ನು ಬಿಡಿಸುತ್ತದೆ. ಅದರಲ್ಲಿ ಗಣಕ ಮಾಡಬೇಕಾಗಿರುವ ಕೆಲಸದ 
ಆಜ್ಞೆಗಳ ಪಟ್ಟಿ ಇರುತ್ತದೆ. ಗಣಕವು ಆ ಆಜ್ಞೆಗಳನ್ನು ಉಪಯೋಗಿಸಿಕೊಂಡು ಆ 
ಕಾರ್ಯೆವಿಧಿಗನುಗುಣಿವಾಗಿ ಸಂಸ್ಕರಣೆ ಮಾಡುತ್ತದೆ ಅಥವಾ ಸಮಸ್ಯೆ ಗಳನ್ನು 
ಬಿಡಿಸುತ್ತದೆ. 


ಗಣಕ ಅಧ್ಯ ಯನದಲ್ಲಿ ದತ್ತ ಎಂಬುದು ಒಂದು ಮುಖ್ಯ ಶಬ್ದ. 
ಅದರ ವಿವರಗಳು. ಹೀಗಿವೆ, 


ದತ್ತ ದತ್ತವೆಂದರೆ ಹೆಸರುಗಳು, ಸಂಖ್ಯೆಗಳು, ಆಕೃತಿಗಳು ಅಥವಾ ಇತರೆ 
ವಿವರಗಳಾಗಿವೆ. ಇವು ಸಮಸ್ಯೆ ಯನ್ನು “ಬಿಡಿಸಲು ಸಹಾಯಕ. 
ಗಣಕವು ಸಮಸ್ಯೆ ಯೊಂದನ್ನು ಬಿಡಿಸ ಲು ಈ ಅಂಶಗಳು ಅಥವಾ 
ವಿವರಗಳು ನೆರೆವಾಗುತ್ತವೆ. ಅವುಗಳನ್ನು ಉಪಯೋಗಿಸಿಕೊಂಡು 
ಗಣಕವು ಸಮಸ್ಯೆ ಯನ್ನು ಬಿಡಿಸುತ್ತದೆ. ಗಣಕಕ್ಕೆ ಒದಗಿಸುವ ಈ 
ವಿವರಗಳು ಅಧವಾ ಅಂಶಗಳು ಸರಿಯಾದ 'ಕ್ರಮದಲ್ಲಿರುವುದಿಲ್ಲ. 
ಅವು ಅಸ ಸ್ತವ್ಯಸ್ತವಾಗಿರುತ್ತವೆ. ಅವುಗಳ ಅರ್ಥ ಸ್ಪಷ್ಟವಾಗಿರುವುದಿಲ್ಲ. 
ಕೆಳಗೆ ಕೊಟ್ಟಿರುವ ಪದಗಳನ್ನು ನೋಡಿ. ಅಲ್ಲಿ ಕೊಟ್ಟಿರುವ 
ಪಟ್ಟಿಯಲ್ಲಿ ಕೆಲವು ವಸ್ತುಗಳ ಹೆಸರುಗಳಿವೆ ಮತ್ತು "ಲ ವು ಬಣ್ಣಗಳ 
ಹೆಸರುಗಳಿವೆ. ಬಣ್ಣಗಳನ್ನು ವಸ್ತುಗಳೊಡನೆ ಇಲ್ಲ ಹೋಲಿಸಲು 
ಸಾಧ್ಯವಿಲ್ಲ. ಅಲ್ಲಿ 'ಎಲ್ಲಾ ವಿವರಗಳು ಇದ್ದರೂ ಅವುಗಳ ಅರ್ಥ 
ಸ್ಪಷ್ಟವಾಗಿಲ್ಲ. ಅದಕ್ಕೆ ಕಾರಣ, ಆ ವಿವರಗಳನ್ನು ಸರಿಯಾಗಿ 
ಜೋಡಿಸದಿರುವುದು. ಈ ಅಸ್ತವ್ಯಸ್ತ ವಿವರಗಳನ್ನೆ ನಾವು ದತ್ತ 
ವೆಂದು ಕರೆಯುವುದು. ದತ್ತದ ಜೋಡಣೆಯಲ್ಲಿ ವೃವಸ್ಥೆಯಿ 
ದಿರುವುದರಿಂದ ಅದು ಸ್ಪಷ್ಟವಾದ ಅರ್ಥವನ್ನು Ma 
ದತ್ತವು ಆ ಅರ್ಥದಲ್ಲಿ ಅಸಂಪೂಣನವಾಗಿದೆ. ಅದನ್ನು ಸಂಸ್ಕರಿಸಿದರೆ 
ನಮಗೆ ಉಪಯೋಗವಾಗುವ ವಿಷ ೫1 ದೊರಕುತ್ತದೆ. 


| ಸಾವಧಾನ ಹಾಸ್ತಾ? 
ದತ್ತ | 
| ಹಸಿರು 
ಆಕಾಶ ಹಾಲು 
ಹುಲ್ಲು 
| ಬಿಳಿ ನೀಲಿ 


I 
| 
| 
| 


೧೨ ನಿಮಗಾಗಿ ಗಣಕಗಳು 


ದತ್ತವು ಸಂಖ್ಯೆಗಳಿಂದ, ಅಕ್ಷರಗಳಿಂದ ಅಥವಾ ಚಿಹ್ನೆಗಳಿಂದ 
ಪ್ರತಿನಿಧಿತವಾಗುತ್ತದೆ. 


ಸಂಖ್ಯೆ: 0,1,23,4,5,6,7,8,9 


ಅಕ್ಷರ : ೩,0, ೦, ೮, 6,1, 0,೧, 1,|, ಓ,| ೧, ೧, ೦, ೧, ೦, (, 5,1, 
ಟ, ೪, ॥, ೫, ೫, 2 ಅಥವಾ ABCDEFGHISJKL, 
'ಟ,[,೦,೧,೧,೧, 5,7,0, (2 


ಚಿಹ್ನೆಗಳು : () _$£6್ಶ6 |] + - ಇ 1) * #8%\/| 
ದತ್ತದ ವಿಧಗಳು 

ದತ್ತವು ಮೂರು ವಿಧಿಗಳಲ್ಲಿರಬಹುದು. ಸಂಖ್ಯೆ, ಅಕ್ಷರ ಮತ್ತು 
ಅಂಕಾಕ್ಷರ (Alphanumeric) 
ಸಂಖ್ಯಾದತ್ತ 

ಸಂಖ್ಯಾದತ್ತದಲ್ಲಿ ಎಣಿಸಲು ಸಾಧ್ಯವಾಗುವ  ಬೆಲೆಗಳಿರುತ್ತವೆ 
ಅಥವಾ ಅಂಕಿಗಳಾದ 0, 1, 2, 3, 4, 5, 6, 7, 8, 9, ಗಳನ್ನು 
ಉಪಯೋಗಿಸಿಕೊಂಡು ಅವು ಪ್ರಶಿನಿಧಿತವಾಗುತ್ತವೆ. 


ಉದಾ : 

೧. ದೂರವಾಣಿ ಸಂಖ್ಯೆಟಿಲಿಪೋನ್‌) 6606090 

೨. ಕೊಠಡಿಯ ಸಂಖ್ಯೆ 809 

೩. ಸೀರೆಯ ಬೆಲೆ ರೂ255.75 
ಅಕ್ಷರ ದತ್ತ 


ಅಕ್ಷರ ದತ್ತದಲ್ಲಿ ವರ್ಣಮಾಲೆಯ ಅಕ್ಷರಗಳನ್ನು ಉಪಯೋಗಿಸಿ 
ಕೊಂಡು ಪ್ರತಿನಿಧಿಸಬೇಕು. 


ಉದಾ : ಕೆ 
೧. ಹೆಸರು ರಮೇಶ್ವ ಕಿರಣ, ಅನಂತ 
೨. ಭಾಷೆಗಳು ಕನ್ನಡ, ಹಿಂದಿ, ಇಂಗ್ಲಿಷ್‌ 


$೨ 


. ದೇಶಗಳು ಭಾರತ, /ರಷ್ಕಾ, ಅಮೆರಿಕಾ 


[3 


ಅಂಕಾಕ್ಟರೀಯ ದತ್ತ 

ಕೆಲವು ಚಿಹ್ನೆಗಳಾದ 1, ?, () ಅಥವಾ ಸಂಖ್ಯೆಗಳು ಮತ್ತು ವರ್ಣಾ 
ಕ್ಷರಗಳನ್ನು ಉಪಯೋಗಿಸಿಕೊಂಡು ವಿವರಗಳು ' ಪ್ರಶಿನಿಧಿತವಾಗುತ್ತವೆ. 
ಅವುಗಳಿಗೆ ಅಂಕಾಕ್ಷರೀಯ (ಸ॥pಗಿಷಗಟಉec)ದತ್ತವೆಂದು ಹೆಸರು. 


ಉದಾ : 

೧. ವಿಳಾಸ 14ನೇ ಮುಖ್ಯರಸ್ತೆ, 3ನೇ ಬ್ಲಾಕ್‌ 
ಈ; (~~ ಬಲಕ್ಕೆ ತಿರುಗು 
4. —+,-x,% ಗಣಿತದ ಸಂಕೇತಗಳು 


ವಿಷಯವೆಂದರೇನು ? 


ಅರ್ಥಯುಕ್ತವಾದ ಮಾಹಿತಿಗೆ ವಿಷಯವೆನ್ನುತ್ತಾರೆ. 
(Information). ದತ್ತವು ವಾಸ್ತವಾಂಶಗಳಿಂದಾಗಿರಬಹುದು. ಅದರೆ 
ಅವುಗಳ ಅರ್ಥ ಅಪೂರ್ಣವಾಗಿರುತ್ತದೆ. ದತ್ತವನ್ನು ಹೊಂದಾಣಿಕೆ 
ಮಾಡಿದಾಗ ಅವು ಅರ್ಥಯುಕ್ತವಾಗುತ್ತವೆ. ವಿಷಯವೆಂದರೆ ಸರಿಯಾದ 
ಕ್ರಮದಲ್ಲಿ ಜೋಡಿಸಿದ ದತ್ತ ಇಚ್ಛಿಸಿದ ಕ್ರಮಬದ್ಧತೆಯಲ್ಲಿ 
ಉಪಯೋಗಿಸಲು ಅರ್ಥವಾಗುವಂತೆ ಜೋಡಿಸಿರುತ್ತದೆ. ಗಣಕಗಳು ವಿವಿ 
ಬಗೆಯ ಕಾರ್ಯವಿಧಿಗಳನ್ನು ಬಳಸಿಕೊಂಡು ದತ್ತವನ್ನು ವಿವಿಧ ರೀತಿಯಲ್ಲಿ 
ಸಂಸ್ಕರಿಸುತ್ತವೆ. ಪತ್ರ ವರದಿ ಪಟ್ಟಿ, ಅಥವಾ ಅನೇಕ ವಿಧದ 
ಷಯಗಳನ್ನು ಉತ್ಪತ್ತಿ ಮಾಡುತ್ತವೆ. 


ಕೆಳಗೆ ಕೊಟ್ಟರುವ ಚಿತ್ರವನ್ನು ನೋಡಿ 


೧೪ ನಿಮಗಾಗಿ ಗಣಕಗಳು 


ದತ್ತವೆಂದು ತಲೆಬರಹ ಬರೆದಿರುವ ಪಟ್ಟಿಯನ್ನು ನೋಡಿದಾಗ, 
ಅದರಲ್ಲಿ. ವಿಷಯವು ಅಸ್ತವ್ಯಸ್ತವಾಗಿರುವುದು ತಿಳಿಯುತ್ತದೆ. ಅಲ್ಲಿ ವಸ್ತುಗಳ 
ಹೆಸರುಗಳು ಮತ್ತು ಕೆಲವು ಬಣ್ಣಗಳ ಹೆಸರುಗಳಿದ್ದರೂ ಅವೆಲ್ಲ ಕ್ರಮಬದ್ಧ 
ವಾಗಿಲ್ಲ. ಪ್ರತಿಯೊಂದು ಹೆಸರು 'ಮತ್ತು ಬಣ್ಣ ಪ್ರತ್ಯೇಕವಾಗಿ ಒಂದು ಅಥನ 
ವನ್ನು ಪಡೆದಿದ್ದರೂ, ಅವುಗಳನ್ನು “ಒಟ್ಟಾಗಿ “ತಗೆದು ಕೊಂಡಾಗ ಅವು 
ಅಸ್ತವ್ಯಸ್ಥ ಸವಾದ ಅರ್ಥರಹಿತವಾದ "ವಿಷಯವಾಗುತ್ತವೆ. ಆದುದರಿಂದ ಅದು 
ದತ್ತ. ವಿಷಯವೆಂದು ತಲೆಬರಹವಿರುವ ಪಟ್ಟಿಯನ್ನು ನೋಡಿದಾಗ, 
ವಸ್ತುಗಳನ್ನು ಬಣ್ಣಗಳೊಡನೆ ಹೊಂದಿಸಿರುವುದನ್ನು. ಸುಲಭವಾಗಿ 
ಅರ್ಥಮಾಡಿಕೊಳ್ಳಲು' ಸಾಧ್ಯ. 


ಹುಲ್ಲು ಹಸಿರಾಗಿದೆ 
ಆಕಾಶ ನೀಲಿಯಾಗಿದೆ 
ಹಾಲು ಬೆಳ್ಳಗಿದೆ 


ಮೇಲಿನ ವಾಕ್ಕಗಳು ಸ್ಪಷ್ಟವಾಗಿ ವಸ್ತುಗಳನ್ನು ಬಣ್ಣಗಳೊಡನೆ 
ಹೊಂದಿಸಿ ಹೇಳುತ್ತವೆ. ಇಲ್ಲಿ ಹೊಂದಿಸುವ ಸಂಸ್ಕರಣಾ ಕ್ರಿಯೆಯು 
ವಿಷಯವನ್ನು ಉತ್ಪತಿಮಾಡುತ್ತದೆ. ದತ್ತವನ್ನು ಸಂಸ್ಕರಿಸಿವುದರಿಂದ (ಅರ್ಥ 
ಯುಕ್ತ ವಿಷಯವು. ದೊರಕುತ್ತದೆ. ಅಂದರೆ. ವಿಷಯವು ಸಂಸ್ಕರಿಸಿದ ದತ್ರ 
ವೆಂದು ಹೇಳಬಹುದು. 


ಲೆಕ್ಕಾಚಾರ ಮಾಡುವ ಯಂತ್ರ (0೩1೦೬1೩1೦1) ಗಳೂ ಸಹ ಗಣಕ 
ಯಂತ್ರಗಳೇ! ಆದರೆ ಅವು ಗಣಕದ ರೀತಿಯ ಸಂಕೀರ್ಣ ಲೆಕ್ಕಾಚಾರಗಳನ್ನು 
ಮಾಡಲಾರವು ಹಾಗೂ ಕಾರ್ಯವಿಧಿಗಳಿಂದ ಸ್ವಯಂ ಚಾಲನಾ ಕ್ರಿಯೆಗೆ 
ಒಳಪಡಲಾರವು. ಅವುಗಳ ಸಾಮರ್ಥ್ಯ ಸೀಮಿತವಾದುದು. ಆ- ರೀಶಿ 
ಕಾರ್ಯವಿಧಿಗೊಳಪಡುವ ಸಾಮಥ £ವಿರುವುದನ್ನು ಕಾರ್ಯವಿಧಿಗೊಳ 
ಪಡುವ, ಲೆಕ್ಕಾಚಾರಮಾಡುವ ಯಂತ್ರ(Programmable 
calculator) ವೆನ್ನಬಹುದು. 


ಗಣಕಗಳ ವೈಶಿಷ್ಟ್ಯವೇನು ? 


ಗಣಕಗಳು ವಿವಿಧ ಬಗೆಯ ಕೆಲಸಗಳಿಗಾಗಿ ಅನೇಕ ಸ್ಥಳಗಳಲ್ಲಿ 
ಅತ್ಯುಪಯುಕ್ತ ಉಪಕರಣಗಳಾಗಿ ಬಳಕೆಯಾಗುತ್ತವೆ. ಅವುಗಳು” ಪಡೆದಿ 
ರುವ ಕೆಲವು ಪ್ರಮುಖ ಗುಣಗಳಿಂದಾಗಿ ಅವುಗಳನ್ನು ವಿಶಿಷ್ಟ ವ್ಯವಸ್ಥೆಗ 
ಳೆಂದು (E%pಆಗೆ $yseM)ಪರಿಗಣಿಸಬಹುದು, ಆದರೂ ' ಅವುಗಳಿಗೆ 
ಕೆಲವು ಮಿಶಿಗಳೂ ಇದ್ದೇ ಇವೆ. ಈ ಗಣಕಗಳ ವ್ಲೆಶಿಷ್ಟಕ್ಕೆ 
ಕಾರಣಗಳೇನೆಂದು ನೋಡೋಣ. ಆತ್‌ 


ಗಣಕವಂದರೇನು? ೧೫ 


೧. ವೇಗ 


ಒಂದು ಸೆಕೆಂಡಿನ ದಶಲಕ್ಷಪಾಲಿಗಿಂತಲೂ ಕಡಿಮೆ ಕಾಲಾವಧಿ 
ಯಲ್ಲಿಯೇ ಆಜ್ಞೆಗಳನ್ನು ಪಾಲಿಸಿ ಮುಗಿಸುವ ಶಕ್ತಿ ಅವುಗಳಿಗಿದೆ. ಕಷ್ಟದ 
ಲೆಕ್ಕಾಚಾರಗಳನ್ನು ಅಪೇಕ್ಷಿಸುವ ಕೆಲಸಗಳನ್ನು ಅತ್ಯಂತ ಕಡಿಮೆ 
ಕಾಲಾವಧಿಯಲ್ಲಿ ಮಾಡಿ ಮುಗಿಸುವ ಸಾಮರ್ಥ್ಯ ಇವುಗಳಿಗಿದೆ. 
ಲಕ್ಷಾಂತರ ಲೆಕ್ಕಾಚರಾಗಳನ್ನು ಮಾಡಿ ಮುಗಿಸಲು ಕೀವಲ ಒಂದು ಸೆಕೆಂಡು 
ಸಾಕು. ಮುಂದೊಮ್ಮೆ ಬಳಸಲು ಸಹಾಯವಾಗುವ ರೀತಿ ಹೆಚ್ಚಿನ ಮೊತ್ತದ 
ವಿವರಗಳನ್ನು ಶೇಖರಿಸಿಡಬಲ್ಲವು. ಆ ರೀತಿ ಶೇಖರಿಸಿಡುವುದೆನ್ನು ಅಷ್ಟೇ 
ವೇಗವಾಗಿ ಮರಳಿ ತೋರಿಸುವ ಸಾಮರ್ಥ್ಯವು ಅವುಗಳಿಗಿದೆ. 


೨. ನಿಖರತೆ 


ಅಸೀಮ ವೇಗ ಕ್ರಿಯೆಯ ಜೊತೆಗೆ ಅವುಗಳು ಮಾಡುವ 
ಲೆಕ್ಕಾಚಾರವೂ ನಿಖರತೆಯದು. ಅತಂತ ವೇಗವಾಗಿ ಕೆಲಸಮಾಡಿ 
ಮುಗಿಸಿದರೂ, ಅದರಲ್ಲಿ ತಪ್ಪುಗಳಿರುವುದಿಲ್ಲ. ಅವುಗಳಿಗೆ ಒದಗಿಸುವ 
ಆಜ್ಞೆಗಳಿಗನುಗುಣವಾಗಿಯೇ ಗಣಕಗಳು ಕೆಲಸಮಾಡುವುದರಿಂದ ಆ 
ಆಜ್ಞೆಗಳಲ್ಲಿ ತಪ್ಪುಗಳಿರಬಾರದು. ಆ ತಪ್ಪುಗಳನ್ನು ಗಣಕಗಳು ತಂತಾವೇ 
ಸರಿಪಡಿಸಿಕೊಳ್ಳಲಾರವು. ಅವುಗಳಿಗೆ ತಪ್ಪು ದತ್ತ ಅಥವಾ ಆಜ್ಞೆ ಗಳನ್ನು 
ಕೊಟ್ಟಾಗ ಅವು ತಪ್ಪು ಉತ್ತರಗಳನ್ನೇ ನೀಡುತ್ತದೆ. ಸರಿಯಾದ ಆಜ್ಞೆಗಳನ್ನು 
ಮತ್ತು ದತ್ತಗಳನ್ನು ಒದಗಿಸಿದಾಗ ಯಾವಾಗಲೂ ಕರಾರುವಕ್ಕಾದ 
ಉತ್ತರಗಳನ್ನೇ ಉತ್ಪತ್ತಿಮಾಡುತ್ತವೆ. ಲೆಕ್ಕಾಚಾರದಲ್ಲಿ ಹ್ಯಾ 
ತಪ್ಪುಗಳಾಗಲು ಕಾರಣ ಗಣಕಗಳಿಗೆ ತಪ್ಪುರತ್ತ ಅಥವಾ ಅಸ್ಪ 
ಆಜ್ಞೆಗಳನ್ನು ಕೊಟ್ಟಿರುವುದೇ ಆಗಿರುತ್ತದೆ. 


ವೃ ತದ ಪರಿಧಿಯನ್ನು ಅದರ ವ್ಯಾಸದಿಂದ ಭಾಗಿಸಿದಾಗ ಓಂದು ಸ್ಥಿರ 
ಸಂಖ್ಯೆ "ದೊರಕುತ್ತದೆ. ಆ ಸ್ಥಿರ ಸಂಖ್ಯೆಗೆ 'ಪೈ' ಎಂಬ ಹೆಸರಿದೆ. 
ಹತ್ತೊಂಬತ್ತನೆ ಶತಮಾನದ ಆಂಗ್ಲ ಗಣಿತಜ್ಞ ವಿಲಿಯಂ ಷಾಂಕ್ಸ್‌, ಪ್ರರ 
ಬೆಲೆಯನ್ನು. ಕಂಡುಹಿಡಿಯಲು ತನ್ನ ಜೀವಿತದ ಅತ್ಯ ತ ಉತ್ತಮ 
ಕಾಲಾವಧಿಯ ಹದಿನೈದು ವಷ ೯ಗಳನ್ನು ವ್ಯಯಿಸಿ 707 ದಶಮಾಂಶ 
ಸ್ಥಾನದವರೆಗೆ ಲೆಕ ಹಾಕಿದ. ವಾಸ್ತವವಾಗಿ ನಮ್ಮ ದಿನ ಬಳಕೆಗೆ ನಾಲ್ಕೈದು 
ದಶಮಾಂಶ ಸ್ಥಾನೆದವರೆಗಿನ ನಿಖರತೆ ಸಾಕು: ಅಷ್ಟು ಕಷ್ಟಪಟ್ಟು ನ್ನ 
ಜೀವಿತದ ಕಾಲವನ್ನು ವ್ಯಯಿಸಿ ಲೆಕ್ಕಹಾಕಿದ ಪೈ ಪೈನ ಬೆಲೆ ದ್ವ 141 59. Wel ರಲ್ಲಿ 
ಕೊನೆಯ ನೂರು ದಶಮಾಂಶ ಸ್ಥಾನಗಳ ಬೆಲೆ ತಪ್ಪಾಗಿದ್ದುದನ್ನು ಇಂದಿನ 
ಗಣಕಗಳು ತೋರಿಸಿವೆ. 1985ರಲ್ಲಿ ಅತಿ ವೇಗ ಗತಿಯ (Super 


೧೬ ನಿಮಗಾಗಿ ಗಣಕಗಳು 


Computer) ಗಣಕವನ್ನು ಉಪಯೋಗಿಸಿಕೊಂಡು ಟೋಕಿಯೊ: 
ವಿಶ್ವವಿದ್ಯಾಲಯದ ಗಣಿತಜ್ಞರ ತಂಡ ಪೈನ ಬೆಲೆ 16 ದಶಲಕ್ಷ 
ದಶಮಾಂಶ ಸ್ಥಾನದ ವರೆಗೆ” ಸಹಾ ್‌ ಈ ಉತ್ತರವನ್ನು ಕಾಗದದ 
ಮೇಲೆ ಮುದ್ರಿಸಿದರೆ 6400 ಪುಟಗಳು ಬೇಕಾಗುತ್ತದೆ. "ಇದೊಂದು 
ಕಾಲಹರಣದ )ಸವನಸಿದರೂ ಲೆಕ್ಕಹಾಕಿದ ಪೈನ ಬೆಲೆಯನ್ನು ಯಾರೂ 
ಉಪಯೋಗಿಸಿಕೊಳ್ಳದಿದ್ದರೂ ಅದೊಂದು ಚಿತ್ತಾಕರ್ಷಕ ಕೆಲಸವೆಂದ: 
ಗಣಿತ ವಿಭಾಗದ ವ ಕ್ತಿಗಳ ಅಭಿಪ್ರಾಯ. 


೩. ಶ್ರಮಶೀಲತೆ 
ಇಂದು ಎಣ್ಣೆ ತೆಗೆಯಲು ಯಂತ್ರಗ ಅವೆ. ಹಿಂದೆ ಎತ್ತುಗಳಿಂದ ೮ 
ಕೆಲಸವನ್ನು -ಗಾಣಗಳಿಗೆ ಕಟ್ಟಿ ಸುತ್ತಿಸುತ್ತಾ ಮಾಡಬೇಕಾಗಿತ್ತು. 


ಇಷ್ಟವಿಲ್ಲದಿದ್ದರೂ ಗಾಣದೆತ್ತು ನಿತ್ಯವೂ ಸುತ್ತಿಬರುವ ಕ್ರಿಯೆ ಎಷ್ಟು ಬೇಸರ 
ತರಿಸುವುದೆಂಬುದನ್ನು ನಾವು. ಊಹಿಸಿಕೊಳ್ಳಬಹುದು. “ಮಾನವನು ಒಂದೆ: 
ಬಗೆಯ ಕ್ರಿಯೆಗಳನ್ನು ಬಹಳ ಕಾಲದವರೆಗೆ ಮರಳಿ ಮರಳ 
ಪುನರಾವರ್ತಿಸಿ ಮಾಡಲಾರ. ಅವನಿಗೆ ಆಟ್ಕ ಊಟ್ಕ ಮನೋರಂಜನ 
ಬೇಕಾಗುವುದು. ಇದಾವುದೂ ಇಲ್ಲದೆ ಬಹಳ ಕಾಲದವರೆಗೆ ಒಂದೆ: 
ಬಗೆಯ ಕೆಲಸ ಮಾಡಿದರೆ ಬೇಸರವಾಗತೊಡಗುತ್ತದೆ. ವಿಶ್ರಾಂತಿ 
ಬೇಕೆನಿಸುತ್ತದೆ. ವಿಶ್ರಾಂತಿ ಇಲ್ಲದೆ ಬಹಳಕಾಲದವರೆಗೆ ಒಂದೇ ಬಗೆಯ 
ಕೆಲಸವನ್ನು ಯಂತ್ರಗಳು ಮಾತ್ರ ಮಾಡಬಲ್ಲವು. ಗಣಕಗಳು ಆ ರೀತಿಯಳ್ಲಿ 
ಒಂದೇ ಸಮವಾಗಿ ಒಂದೇ ಬಗೆಯ ಪುನರಾವರ್ತಿತ ಕೆಲಸವನ್ನು 
ಮಾಡಬ ನು. ಗಣಕಗಳು ಯಂತ್ರಗಳಾಗಿದ್ದರಿಂದ ಆ ಪುನರಾವರ್ತಿತ 
ಕ್ರಿಯೆಯಿಂದ ಗೊಣಗುವುದಿಲ್ಲ ಅಥವಾ ಆಕ್ಷೆ ೇಪವೆತ್ತುವುದಿಲ್ಲ. 
ಶ್ರಮಶೀಲನೆಯೆಂದರೆ ಒಳಲದೆ ಹೆಚ್ಚು ವೇಳೆಯವರೆಗೆ ಕೆಲಸಮಾಡುವುದು. 
ಗಣಕಗಳಿಗೆ ಆ ಶಕ್ತಿ ಇದೆ. 


೪. ಕಾರ್ಯವಿಧಿಗೊಳಪಡುವುದು 


ಆಜ್ಞೆಗಳ ಒಂದು ಪಟ್ಟಿಗೆ ಗಣಕ ಕಾರ್ಯವಿಧಿ ಎಂದು ಹೆಸರು. ಈ 
ಕಾರ್ಯ. ವಿಧಿಗಳನ್ನು ಗಣಕಗಳಿಗೆ ಕೊಟ್ಟು ಗಣಕಗಳಿಗೆ ಆಜ್ಞೆಮಾಡಬಹುದು. 
ಆಜ್ಞೆಗಳ ಪಟ್ಟಿಯನ್ನು ಒಮ್ಮೆ ತಯಾರಿಸಿ ಗಣಕಕ್ಕೆ ಒದಗಿಸಿದರೆ, ಯಾವುದೇ 
ಹೊರಗಿನ ಸಹಾಯವಿಲ್ಲದೇ ಅದು ಸ್ವನಿಯಂತ್ರಣದಲ್ಲಿ ಕೆಲಸಮಾಡ 
ಬಲ್ಲದು. ಆಜ್ಞೆಗಳಲ್ಲಿ ನಿಲ್ಲು ಸೂಚನೆ ಎದುರಾಗುವವರೆಗೆ ಅದು ತನ್ನ 
ಕಾರ್ಯವನ್ನು ತಂತಾನೆ ಮುಂದುವರೆಸುತ್ತದೆ 


ಗಣಕವೆಂದರೇನು? ೧೭ 


2 bu - 


¢ 
ಷೆ 
ಚಿತ್ರ 2.2 ಕಪ್ಪಕರದಾದ ಎಲೆಕ್ಟ್ರಾನಿಕ್ಸ್‌ ಮಂಡಲಗಳ 2.೩. ಗಳನ್ನು ನಿಖರತೆಯಿಂದ ಜೋಡಿಸಲು ಗಣಕ 


ನಿಯಂತ್ರಿತ ರೋಟ್‌ ಬಳಕೆ 


೫. ತಾರ್ಕಿಕ ಮತ್ತು ಸಂಖ್ಯೆಗಳಿಲ್ಲದ ಸಂಸ್ಕರಣೆ 


ಬೆಲೆಯನ್ನು ಹೋಲಿಸಿ ನೋಡಲು ಮತು ಮ ಕ್ರಿಯೆಗಳಾದ 
ಚಿಕ್ಕದ್ದು, ದೊಡ್ಡದು, ಸಮನಾದ್ದು ಮೊದಲಾದ ಯೆಗಳನ್ನು. ನಡೆಸುವ 
ಸಾಮರ್ಥ್ಯ ಇವುಗಳಿಗಿದೆ. ತಾರ್ಕಿಕ ಕ್ರಿಯೆಗಳನ್ನು ಸ್ಯಾ ಸಾಮರ್ಥ್ಯ 
ಇವುಗಳಿಗಿದೆ. ಅವು ಹೆಸರುಗಳು ಅಥವಾ "ಚಿಹ್ನೆಗಳ ಸರಣ ಗಳನ್ನು 
ಸಂಗ್ರಹಿಸಿ ಯುಕ್ತಿಯ ಕ್ರಿಯೆಗಳನ್ನು ನಡೆಸಬಲ್ಲವು. 
೬. ಸಂಗ್ರಹಣ ಸಾಮರ್ಥ್ಯ 

ಮಾನವನ ಮೆದುಳಿನಲ್ಲಿ ಹೆಚ್ಚಿನ ಕಾಲದವರೆಗೆ ಹೆಚ್ಚು ವಿಷಯವನ್ನು 
ಶೇಖರಿಸುವುದು ಕಷ್ಟ. ಮೆದುಳು ಆ ಬಗೆಯ ವಿಷಯಗಳ ಹೊರೆಯನ್ನು 
ಹೊರಲಾರದು. ಆದರೆ ಗಣಕಗಳು ಬೃಹತ್‌ ಪ್ರಮಾಣದಲ್ಲಿ ಆಜ್ಞೆಗಳು, 
ದತ್ತಗಳು ಹಾಗೂ ವಿಷಯಗಳನ್ನು ಶೇಖರಿಸಿಟ್ಟುಕೊಂಡು ನಾವು ಕೇಳಿದಾಗ 
ಅವುಗಳನ್ನು ತೋರಿಸುತ್ತವೆ. 
೭೬. ಸರ್ವಕಾರ್ಯ ಚತುರತೆ 

ಗಣಕಗಳನ್ನು ಜತಿ ಸ್ಥಳಗಳಲ್ಲಿ ಪ್ರಾ el ಲಸಗಳನ್ನು 


ವಿಜ್ಞಾನ, ವೈದ್ಯೆಕೀ €ಯ, ಶಿಕ ಕ್ಷಣ, ಕಛೇ ರಿ, ಆರಕ್ಷಕ ಕಾಣೇ ಳೀ ಮೊದಲಾದ 


ಚಿತ್ರ 2.3೭ ರಗ ವಿಷಯಗಳ ಸಂಗ್ರಹಣಾ ಸಾಮರ್ಥ್ಯ ಪಡೆಯಲು ಗಣಕಗಳು ಅಗತ್ಯ. 
ವಿವಿಧ ಕ್ಷೇತ್ರಗಳಲ್ಲಿ ಬಳಕೆಯಾಗುತ್ತಿವೆ. ಅವ್ರ ವಿವಿಧ ಕೆಲಸಗಳನ್ನು ಮಾಡು: 
ಸಾಮರ್ಥ್ಯ be err “ಅವುಗಳನ್ನು ಸರ್ವಕಾರ್ಯ ಚತುರತೆಯ 
ಉಪಕರಣಗಳು (Expert system) ಅಥವ ವಿಶಿಷ್ಟ ಕಾರ್ಯವ್ಯವ: 
ಗಳೆನ್ನಬಹುದು. a 


pO ವಿಶಿಷ್ಟ ಸಾಮಥ್ಯ ೯ಗಳನ್ನು ಪಡೆದ ಉಪಕರಣಗಳು. ಅವ 
ಎಲ್ಲಾ ವಿಭಾಗಗಳಲ್ಲಿಯೂ ಬಳಕೆಯಾಗುತ್ತಿವೆ. ಅವುಗಳು ಮಾಡುವ ವಿವಿ 
ಹಾಗೂ ವಿಪುಲ ಕೆಲಸಗಳನ್ನು ಪರಿಗಣಿಸಿದಾಗ, ಅವುಗಳಿಲ್ಲದ .ಜೀವನವನ; 
ಇಂದು ಕಲ್ಪಿಸಿಕೊಳ್ಳುವುದೂ ಅಸಾಧ್ಯ. ಅವುಗಳಿಲ್ಲದೆ ಮಾನವನ ಎ೭: 
ಸಾಮರ್ಥ್ಯಗಳ ಬೆಳವಣಿಗೆಯೂ ನಿಂತೇ ಹೋಗುವುದೆಂದರೆ ಅದ: 
ಅತಿಶಯೋ ಕ್ಷಿಯಲ್ಲ. 


ಗಣಕದ ಮಿತಿಗಳು 


ಗಣಕಗಳು ನಮ್ಮ ಜೀವನದ ಮೇಲೆ ಬೀರಿರುವ ಪರಿಣಾಮಗಳಿನ: 
ತಿಳಿದಿದ್ದೀರಿ. ಇದರರ್ಥ ಗಣಕಗಳು ಮಾನವನನ್ನು ಎಲ್ಲ ವಿಧದಲ್ಲಿಯ- 
ಮಾರಿಸಬಲ್ಲವೆ ? ಇದಕ್ಕೆ ಸ್ಪಷ್ಟ ಉತ್ತರ ಹೇಳುವುದು ಕಷ್ಟ. 


ಗಿ. ಸಾಮಾನ್ಯ ಜ್ಞಾನದ ಕೊರತೆ 


ಒಂದು ನಿಗದಿತ ಹಂತದವರೆಗೆ ಗಣಕ ಮಾನವನಂತೆ ವರ್ತಿಸಬಲ್ಲದು. 
ಅದು ತನಗೆ ತಾನೆ ಯೋಚಿಸಲಾರದು. ಅದಕ್ಕೆ ಮಾನವರಿಗಿರುವಂಥ 
ಸಾಮಾನ್ಯಜ್ಞಾನ ಅಥವಾ ಬುದ್ದಿವಂತಿಕೆ ಇಲ್ಲ. ಉದಾಹರಣೆಗೆ, ಇಬ್ಬರು 
ಹುಡುಗರ ವಯಸ್ಸು-12 ಮತ್ತು 6 ಎಂದು ಕೊಟ್ಟು ಅವರಲ್ಲಿ ಚಿಕ 
ಹುಡುಗನ ವಯಸ್ಸೆಷ್ಟು ಎಂದು ಕೇಳಿದರೆ ಅದು ಕಿರಿಯ ಹುಡುಗನ 
ವಯಸ್ಸು-12 ಎಂದು. “ಉತ್ತರಿಸುತ್ತದೆ. ಅದು ಖಣ ಚಿಹ್ನೆಯ ವಯಸ್ಸು 
ಇರಲಾರದೆಂದು ಯೋಚಿಸದು. ಇದನ್ನು ಗಣಕ ತಿಳಿಯಬೇಕಾದರೆ ಅದಕ್ಕೆ 
ಆಜ್ಞೆಗಳಲ್ಲಿ ಆ ಅಂಶವನ್ನು ತಿಳಿಸಬೇಕು. 
೨. ಸ್ವಯಂ ತಪ್ಪುಗಳನ್ನು ತಿದ್ದಿಕೊಳ್ಳಲಾರದು 

ಎತ ಗಣಕಕ್ಕೆ ಸರಿಯಾದ ಆಜ್ಞೆಗಳನ್ನು ಕೊಡಬೇಕು. ತಪ್ಪು 
ಆಜ್ಞೆಗಳನ್ನು ಕೊಟ್ಟರೆ ಅದು ಆ ತಪ್ಪುಗಳನ್ನು ತಿದ್ದಿಕೊಳ್ಳಲಾರದು. ಆಗ 
ಅದು ತಪ್ಪು ಉತ್ತರವನ್ನೇ ನೀಡುತ್ತದೆ. ಸ್ವಯಂ ತಪ್ಪ ತಿದ್ದಿಕೊಂಡು 


ಕಾರ್ಯ ಪ್ರವೃತ್ತವಾಗುವ ಗಣಕಗಳ "'ವಿನಾಸದ ಪ್ರಯತ್ನಗಳು 
ನಡೆಯುತ್ತಿವೆ. 


೩. ಆಜ್ಞೆಗಳಿಗೆ ಮಾನವನನ್ನು ಅವಲಂಬಿಸಿದೆ 


ತನಗೆತಾನೆ ವಿಷಯವನ್ನು ಉತ್ಪತ್ತಿಮಾಡಲಾರದು. ಅದಕ್ಕೆ ಏನು 
ಮಾಡಬೇಕೆಂದು ಕಾರ್ಯವಿಧಿಯ ಮೂಲಕ ಹೇಳುತ್ತೇವೆಯೋ ೬ ರೀತಿ 
ಚಾಚೂ ತಪ್ಪದೆ ಆ ಕೆಲಸ ಮಾಡುತ್ತದೆ. ಅಂದರೆ ಗಣಕ ಮಾನವನಿಗೆ 
ಅತ್ಯು ಪಯುಕ್ತವಾದ ಒಂದು ಸಲಕರಣೆ "ಮಾತ್ರ. ಮೇಲೆ ತಿಳಿಸಿದ ಮಿತಿಗಳು 
ತಾಂತ್ರಿಕ ಮುನ್ನಡೆಯಿಂದ ನಾಳಿನ ಗಣಕಗಳಲ್ಲಿ ನಿವಾರಣೆಯಾಗಬಹುದು. 

ಹೀಗೆಯೇ ಒಂದು ಪ್ರಮೇಯಕ್ಕೆ ಗಣಕ ಹೊಸ ಬಗೆಯ ಸಾಧನೆಯನ್ನು 
ಕಂಡು ಹಿಡಿಯಬಹುದು. ಗಣಕ ಚಿತ್ರ ರಚಿಸಬಹುದು. ಆದರೆ ಅದನ್ನು 
ನೋಡಿ ಆನಂದಿಸಲಾರದು. ಗಣಕ ಸಂಗೀತ ರಚಿಸಬಹುದು. ಆದರೆ 
ಸಂಗೀತವನ್ನು ಆಸ್ವಾದಿಸಲಾರದು. ಸಮಃ ಉದ್ವೇಗಗಳು, ನಂಬಿಕೆಗಳು, 
ಸೌಂದರ, ಪ್ರಜ್ಞೆ ಮೊದಲಾದ ಮಾನವಸಹಜ 'ಭಾವನಾತ್ಮಕ ಗುಣಗಳು 
ಇಲ್ಲ. ಆದರೆ ಅದು ಮುಂದೆ ಇದೇ ಸ್ವಿತಿಯಲ್ಲುಳಿಯುತ್ತದೆಂದು ಹೇಳಲು 


ಸಾಧ್ಯವಿಲ್ಲ. 


೩. ಗಣಕದ ಒಳಗಿನ ಒಂದು ನೋಟ 


ಗಣಕಗಳು ವಿಜ್ಞಾನ, ವಾಣಿಜ್ಯ ಮತ್ತು ಮನರಂಜನಾ ಕ್ಷೇತ್ರಗಳ 
ಬಹಳ ಪ್ರಮುಖ ಸ್ಥಾನವನ್ನು ಪಡೆಯುತ್ತಿವ.' ಲೆಕ್ಕ ಮಾಡುವ ಉಪಕರಣ 
ಗಳ ನಿರ್ಮಾ ಣದ 'ಪ್ರಯತ್ನ ಬಹಳ “ಹಿಂದೆಯೇ ಪ್ರಾರಂಭವಾಯಿತು. 
ಅದರೆ ಆ ಪ್ರಯತ್ನಗಳ ಫಲ ಸೀಮಿತವಾಗಿತ್ತು. ಇಂದು ತಂತ್ರಜ್ನಾನ 
ಮುಂದುವರೆದಂತೆ ವಿಜ್ಞಾನಿಗಳು ಸರ್ವ ಕಾರ್ಯ ಕುಶಲ ಯಂತ್ರ ವನ್ನು 
ನಿರ್ಮಿಸುವಲ್ಲಿ ಜಯಶಾಲಿಗಳಾಗಿದ್ದಾರೆ. ಆ ಯಂತ್ರ ಕೇವಲ ಲೆ 
ಮಾಡುವುದಷ್ಟೆ ಅಲ್ಲದೆ, ಆಜ್ಞೆಗಳನ್ನು ಸಹ ಶಿರಸಾವಹಿಸುತ್ತದೆ. ಗಣಕದ 


ಚಿತ್ರ 3.1 ಗಣಹು ಒಳಗಿನ ಒಂದು ನೋಟ 


ಗಣಕದ ಒಳಗಿನ ಒಂದು ನೋಟ ೨೧ 


ಒಳಗೆ ಇರುವುದೇನು? ಗಣಕವು ಕೆಲಸ ಮಾಡುವಂತೆ ಮಾಡುವುದೇನು? ಇತ್ಕಾದಿ 
ವಿವರಗಳನ್ನು ತಿಳಿಯುವುದುರಿಂದ ಗಣಕಗಳ ಬಗೆಗೆ ಸರಿಯಾದ ತಿಳಿವಳಿ ಕೆಯನ್ನು 
ಪಡೆಯಬಹುದು. 

ನಮ್ಮ ಸುತ್ತಮುತ್ತ ಅನೇಕ ಬಗೆಯ ಯಂತ್ರಗಳು ಹಾಗು 
ಉಪಕರಣಗಳು ಇವೆ. ಅವುಗಳನ್ನು ನಾವು ಉಪಯೋಗಿಸುತ್ತೇವೆ. 
ಸ್ಕೂಟರ್‌, ಬಸ್ಸು, ಸೈಕಲ್‌ ಅಥವಾ ಕಾರುಗಳಲ್ಲಿ ಪಯಣಸುತ್ತೇವೆ. ದೊರ 
'ದರ್ಶನವನ್ನು ವೀಕ್ಷಿಸುತ್ತೇವೆ. ಆಕಾಶವಾಣಿ (ರೇಡಿಯೋ) ಕೇಳುತ್ತೇವೆ. ಈ 
ಎಲ್ಲಾ ಉಪಕರಣಗಳು ಮತ್ತು ಯಂತ್ರಗಳ ಕೆಲಸದ ಹಿಂದೆ ಒಂದು 
ಸಾಮಾನ್ಯ ಉದ್ದೇಶವಿದೆ. ಆ ಉದ್ದೇಶ ಸರಳವಾದುದಾದರೂ ಬಹಳ 
ಮುಖ್ಯ. 


ಸಾಮಾನ್ಯ ಉದ್ದೇಶ ಅಥವಾ ಕಲ್ಪನೆ 


ಪ್ರತಿಯೊಂದು ಯಂತ್ರವು ಅಭಿಗ್ರಹಣ(!೧೧೬0, ಸಂಸ್ಕರಣ 
(Process) ಮತ್ತು ಅಭಿವ್ಯಕ್ತಿ (ಲಿಟ!0ಟ1) ಕ್ರಿಯೆಗಳನ್ನು ನಡೆಸುತ್ತದೆ. 
ಈ ಸ್ವೀಕರಣ, ಸಂಸ್ಕರಣ ಮತ್ತು ಉತ್ಪತ್ತಿಗಳೇ ಒಂದು ಉಪಕರಣ ಮತ್ತು 
ಯಂತ್ರದ ಸಾಮಾನ್ಯ ಮೂಲ ಕಲ್ಪನೆಗಳು, 


ಸಾಮಾನ್ಯ ಕಲ್ಪನೆ 


ಅಭಿಗ್ರಹಣ ಸರಣ ಅಭಿವ್ಯಕ್ತಿ 
: (Input) ಇ ಟೂ |, (Output) 
ಚಿತ್ರ 3.2 ಸಾಮಾನ್ಯ ಕಲ್ಪನೆ 

ಈ ಸಾಮಾನ್ಯ ಕಲ್ಪನೆಯ ಮೂರು ಕ್ರಿಂ ಯೆಗಳನ್ನು ನಮ್ಮ ದಿನ ನಿತ್ಯದ ದ 
ಎಲ್ಲಾ ಕೆಲಸಗಳಲ್ಲಿಯೂ ನೋಡಬಹುದು. "ಬಟ್ಟೆಗಳನ್ನು ಒಗೆಯುವ ಕ್ರಿಯೆ, 
ಅಡಿಗೆ ಮಾಡುವ ಕ್ರಿಯೆಯೂ ಈ ಮೂಲ ಕಲ್ಪನೆಗೆ. ಒಳಪಟ್ಟಿದೆ. ಒಟ್ಟಿ 
ಒಗೆಯುವ ಕ್ರಿಯೆ ಸಂಸರಣಾ ಕ್ರಿಯೆ ಕೊಳೆಬಟ್ಟೆಗಳನ್ನು ಸ್ವೀ ಕರಿಸುವುದು 
ಗ್ರಹಣ ಕ್ರಿಯೆ. ಒಗೆದಾದ ನಂತರ ಬರುವ. ಉತ್ಪನ್ನ, ಬಟ್ಟೆಗಳ: 
ಶುದ್ಧವಾಗುವುದು. ಪ್ರತಿದಿನ ಮನೆಯಲ್ಲಿ ಅಡಿಗೆ ಮಾಡುವ ಕ್ರಿಯೆಯೂ ಈ ಈ 
ಮೂಲ ಕಲ್ಪನೆಗೆ ಒಳಪ ಟ್ಟಿದೆ. ಅನ್ನ ಮಾಡುವಾಗ. ಅಕ್ಕಿಯನ್ನು 
ತೊಳೆದು ಪಾತ್ರೆಯಲ್ಲಿ ಬೇಕಾಗಿರುವಷ್ಟು ನೀರಿನೊಡನಿರಿಸಿ ಬೇಯಿಸಿದಾಗ 


(ಸಂಸ್ಕರಣ ಕ್ರಿಯೆ) ಅದು ಅನ್ನವಾಗಿ(ಉತ್ಪನ್ನ)) ಊಟಕ್ಕೆ ಸಿದ್ಧವಾಗುತ್ತದೆ. 


೨೨ ನಿಮಗಾಗಿ ಗಣಕಗಳು 


ಇದೊಂದು ಅತ್ಯಂತ ಸರಳ ಉದಾಹರಣೆ. ಇನ್ನು ಕೆಲವು ಉದಾಹರಣೆಗಳು 
ಹೀಗಿವೆ. 


ನಿಯಂತ್ರಣವನ್ನು ಚಾಲನೆ 
ಮಾಡಿದಾಗ 


ಹರಾ 


ಸಾಮಾನ್ಯ ಕಲ್ಪನೆ ಮತ್ತು ಗಣಕಗಳು 


ಗಣಕಗಳೂ ಸಹ ಉಪಕರಣಗಳೇ. ಅವು ದೊಡ್ಡದಿರಲಿ, ಚಿಕ್ಕದಿರಲಿ 
ಅಥವಾ ಸಂಕೀರ್ಣವಾದುದಾಗಿರಲಿ, ಸಾಮಾನ್ಯ ಕಲ್ಪನೆಯಾದ ಅಭಿಗ್ರಹಣ- 
ಸಂಸ್ಕರಣ-ಅಭಿವ್ಯಕ್ತಿ ಕಲ್ಪನೆಯ ಮೇಲೆಯೇ ಕೆಲಸ ಮಾಡುತ್ತವೆ. 

ಗಣಕಕ್ಕೆ ದತ್ತ (೦ATA) ಮತ್ತು ಕಾರ್ಯವಿಧಿ (ಆಜ್ಞೆಗಳ ಪಟ್ಟಿ) 
ಗಳೆರಡನ್ನೂ ಕೊಡಬೇಕು. ಗಣಕಗಳು ಕಾರ್ಯವಿಧಿಗಳನ್ನು ಉಪಯೋಗಿಸಿ 
ಕೊಂಡು ದತ್ತವನ್ನು ವಿಷಯವಾಗಿ ಪರಿವರ್ತಿಸುತ್ತವೆ. 


ಕೆಳಗಿನ ಪ್ರವಾಹಿ ರೇಖಾ ನಕ್ಷೆಯನ್ನು ನೋಡ್ಲಿ 


ಅಭಿಗ್ರಹಣ ಸಂಸ್ಕರಣ ಅಭಿವ್ಯಕ್ತಿ 
» NSS 
' 10,15, + ಆ 10.15 ದ 25 | 
ಬಾ be] We 


ಚಿತ್ರ 3.3 ಗಣಕಗಳ ಸಾಮಾನ್ಯ ಕಲ್ಪನೆ 


ಗಣಕದ ಒಳಗಿನ ಒಂದು ನೋಟ ೨೩ 


ಈ ಮೇಲಿನ ಚಿತ್ರದಲ್ಲಿ ಎರಡು ಸಂಖ್ಯೆಗಳನ್ನು ಹಾಗೂ ಸಂಕೇತವನ್ನು 
ಕೊಟ್ಟು ಕೂಡವುದನ್ನು ತೋರಿಸಿದೆ. ಅಭಿಗ್ರಹಣ ಭಾಗದಲ್ಲಿ ಸಂಖ್ಯೆ ಗಳಾದ 
(ದತ್ತ 15,20ನ್ನು ಹಾಗೂ (ಆಜ್ಞೆ) ಕೂಡುವ ಚಿಹ್ನೆಯಾದ "(ಧನ 
ಚಿಹ್ನೆಯ)ನ್ನು ಕೊಟ್ಟಿದೆ. ಈಗ ಇವುಗಳನ್ನು ಉಪಯೋಗಿಸಿಕೊಂಡು 
ಸಂಸರಣಾ ಕ್ರಿಯೆಯನ್ನು ನಡೆಸಬೇಕಾಗುತ್ತದೆ. ಆ ಸಂಸ್ಕರಣಾ ಕ್ರಿಯೆಯ 
ಪ್ರತಿಭಲವಾಗಿ ಉತ್ತರ "35 ದೊರಕುತ್ತದೆ. ಅದೇ ನಮಗೆ ದೊರಕುವ 
ಅಭಿವ್ಯಕ್ತಿ. ಗಣಕಗಳಲ್ಲಿ ನಡೆಯುವುದು ಇದೇ ಕಲ್ಪನೆಯ ಕ್ರಿಯೆ. 
ಇದೊಂದು ಅತ್ಯಂತ ಸರಳವಾದ ಉದಾಹರಣೆ. ಸೂಕ್ತವಾದ ಆಜ್ಞೆ ಗಳನ್ನು 
ಕೊಟ್ಟು ಸಂಕೀರ್ಣವಾದ ಕೆಲಸಗಳನ್ನೂ ಗಣಕದಿಂದ ಮಾಡಿಸಬಹುದು. 
ಗಣಕದ ಭಾಗಗಳು 


ಇದುವರೆಗೆ ತಿಳಿದ ಸಾಮಾನ್ಯ ಕಲ್ಪನೆಯನ್ನು ಜ್ಞಾಪಿಸಿಕೊಳ್ಳಿ. 
ತಾಜ ಭಾಸ ಗಣಕೆಗಳಲ್ಲಿಯೂ ಸಹ (i) 'ಅಭಿಗ್ರಹಣಿ 
ಉಪಕರಣಗಳಿವೆ. (ಉದಾಹರಣೆಗೆ : ಕೀಲಿಮಣೆ=ಕೀಚೋರ್ಡ್‌) "ಅವು 
ಗಣಕಗಳಿಗೆ ವಿವರಗಳನ್ನು ಗ್ರಹಿಸಲು ಸಹಾಯಕ. (1) ಆ ರೀತಿ ಸ್ವೀಕರಿ 
ಸಿದ ವಿವರಗಳನ್ನು ಗಣಕದ ಒಂದು ಭಾಗವು ಸಂಸ್ಕರಿಸುತ್ತದೆ (1) 
ಸಂಸ್ಕರಿಸಿದ ಮೇಲೆ ಬರುವ ಉತ್ತರವು ಮುದ್ರಕಗಳು, ಪ್ರದರ್ಶಕ ತೆರೆಗಳು 
ಮೊದಲಾದ ಉಪಕರಣಗಳ ಮೂಲಕ ಅಭವ, ಕ್ಷಗೊಂಡು ಹೊರಬರುತ್ತದೆ. 
ಕೆಳಗೆ ಉಪಕರಣಗಳ ಪಟ್ಟಿಯನ್ನು ಜೋಡಿಸಿ, ಅಭಿಗ್ರಹಣ, ಸಂಸ್ಕರಣ 
ಮತ್ತು ಅಭಿವ್ಯಕ್ತಕಗಳಾಗಿ . ಕೊಟ್ಟಿದೆ. ಅಭಿಗ್ರಾಹಕಗಳು ಗಣಕದೊಳಕ್ಕೆ 
ವಿವರಗಳನ್ನು ಸೇರಿಸಲು ಸಹಾಯಮಾಡುತ್ತವೆ. ಅದೇ ರೀತಿ ಸಂಸ್ಕರ 
ಯಾದ ನಂತರ ವಿಷಯವು ಅಭಿವ್ಯಕ್ತಕ ಉಪಕರಣಗಳ ಮೂಲಕ 
ಗಣಕದಿಂದ ಹೊರಬರತ್ತದೆ. 
ಅಭಿಗ್ರಾಹಕ 


ರಂಧ್ರಿತ ಪತ್ರಗಳು ಸಂಸ್ಕರಣಾ ವಿಭಾಗ 


ಸೂಕೆಸಂಸಾರಕಿ 
ಇಬ್ರ ಕ 


ಚಿತ್ರ 3, 4 ಗಣಕಗಳ ಅಭಿಗ್ರಹಣ ಸಂಸ್ಕರಣ ಅಭಿದ್ಯಕ್ಷಿಯ ಸಾಮನ್ಯ ಕಲ್ಪನೆ 


೨೪ ನಿಮಗಾಗಿ ಗಣಕಗಳು 


ಅಭಿಗ್ರಾಹಕ (INPUT = ಪ್ರವೇಶಾಂಗ) ಉಪಕರಣಗಳು 


ದತ್ತವು ಕ್ರಮರಹಿತವಾದ ಅಂಶಗಳಾಗಿರುತ್ತದಷ್ಟೇ.. ಅದನ್ನು 
ಸಂಸ್ಕರಿಸಬೇಕು. ಆ ರೀತಿ ಸಂಸ್ಕರಿಸಿದಾಗ ನಮಗೆ ವಿಷಯವು ದೊರಕುತ್ತದೆ. 
ಗಣಕದೊಳಕ್ಕೆ ದತ್ತ ಮತ್ತು ಕಾರ್ಯವಿಧಿಗಳನ್ನು ಸೇರಿಸಬೇಕು. ಆಗ ಮಾತ್ರ 
ನಾವು ಅದನ್ನು ಸಂಸ್ಕರಿಸಲು ಸಾಧ್ಯ. ಗಣಕದೊಳಕ್ಕೆ ವಿವರಗಳನ್ನು 
ಸೇರಿಸಲು ವಿವಿಧ ಬಗೆಯ ಅಭಿಗ್ರಾಹಕ ಉಪಕರಣಗಳಿವೆ. ಅವುಗಳ 
ಸಹಾಯದಿಂದ ನಾವು ಗಣಕಕ್ಕೆ ನಮ್ಮ ಸಮಸ್ಯೆಗಳನ್ನು ಸೇರಿಸಲು ಸಾಧ 
ಗಣಕಗಳು ವಿದ್ಯುಚ್ಛಕ್ತಿಯನ್ನು ಉಪಯೋಗಿಸಿಕೊಂಡು, ಈ ರೀತಿ ಸೇರಿಸಿದ 
ವಿವರಗಳನ್ನೆಲ್ಲಾ "ಸಂಗ್ರಹಿಸಿ " ಸಂಸರಿಸುತ್ತವೆ. ಅಭಿಗ್ರಾಹಕ ಉಪಕರಣಗಳು 
ಕಾಗದದ ಮೇಲೆ ಬರೆದ ದತ್ತ ಮತ್ತು ಕಾರ್ಯವಿಧಿಗಳನ್ನು ಗಣಕವು ಅರ್ಥ 
ಮಾಡಿಕೊಳ್ಳುವ ವಿದ್ದುತ್‌ ಅಲೆಗಳಾಗಿ ಪರಿವರ್ಶಿಸಲು ನೆರವಾಗುತ್ತವೆ. ಈ 
ಭಿಗ್ರಹಣ” ಕ್ರಿಯೆಗೆ ನೆರವಾಗುವ ಅನೇಕ ಬಗೆಯ ಅಭಿಗ್ರಾಹಕ 
ಉಪಕರಣಗಳಿವೆ. ಈಗ ಆ ಬಗೆಯ ಕೆಲವು ಉಪಕರಣಗಳ ಬಗೆಗ 


ಆ ಲ್‌ 
ಅಳ ಗಣ. 


ಚಿತ್ರ 3.5 80 ಲಂಬ ಸಾಲುಗಳ ರಂ್ರಿಕ ಪತ್ರ 
೧.ರಂದ್ರಿಕ ಪತ್ರಗಳು (PUNCHED CARDS) 
ಕಾಗದದಿಂದ ಮಾಡಿದ ಈ ವಿಶಿಷ್ಟ ಪತ್ರವನ್ನು 80 ಲಂಬ 


ಸಾಲುಗಳಾಗಿ ವಿಭಾಗಿಸಿದೆ. ಪ್ರತಿಯೊಂದು ಲಂಬ ಸಾಲಿನಲ್ಲಿ ಒಂದು ಅಥವ 
ಹೆಚ್ಚು ರಂಧ್ರಗಳನ್ನು ಕೊರೆದಿದ್ದು ಅಮ ಒಂದು ಅಕ್ಷರವನ್ನು 
ಪ್ರತಿನಿಧಿಸುತ್ತದೆ. ಈ "ರೀತಿ ಸಣ್ಣ ಆಯತಾಕಾರದ ರಂಧ್ರವನ್ನು ಪತ್ರದ 
ಮೇಲೆ ಕೊರೆದು ಅದರಲ್ಲಿ ವಿರುವ” 80 ಲಂಬ ಸಾಲಿನಲ್ಲಿ ದತ್ತ ಅಥವ 
ಆಜ್ಞೆಗಳನ್ನು ಶೇಖರಿಸಬಹುದು. ವಿಶಿಷ್ಟ ಉಪಕರಣಗಳನು ಬಳೂ ಈ 


ಪತ್ರಗಳ ಮೇಲೆ ರಂಧ್ರಗಳನ್ನು ಕೊರೆಯಬಹುದು. ಆ ರೀತಿ ರಂಧ್ರಕೊರೆದು 


ಗಣಕದ ಒಳಗಿನ ಒಂದು ನೋಟ ೨ 


ಶೇಖರಿಸಿದ ವಿವರಗಳನ್ನು ಪತ್ರವಾಚಕ ಉಪಕರಣ (CARD READER)ದ 
ಸಹಾಯದಿಂದ ಓದಿ ಗಣಕವು ವಿವರಗಳನ್ನು ಗ್ರಹಿಸುತ್ತದೆ. ಪತ್ರ ರಂಧ್ರಕ 
(CARD PUNCH) ಉಪಕರಣವು ರಂಧ್ರ ಕೊರೆಯಲು ಉಪಯೋಗಕರ. 
ಈಗ ಈ ಬಗೆಯ ರಂಧ್ರಿತ ಪತ್ರಗಳನ್ನು ಹೆಚ್ಚು ಬಳಸುತ್ತಿಲ್ಲ. ರಂಧ್ರಿತ 
ಪತ್ರದ ಚಿತ್ರ 3.5ರಲ್ಲಿ ಮಾದರಿಯನ್ನು ನೋಡಬಹುದು. 


೨.ಕೀಲಿಮಣೆ (KEY BOARD) 
ರಂಧ್ರಿತ ಪತ್ರದಂತೆ 
ದ ಸೇಯಿದ ಸಂಪರ್ಕ ದ್ವಾರ ಕೀಲಿಮಣೆಯು ಸ ಹ ಮತ್ತೊಂದು 
ಕ್‌ Pa ಅಭಿಗ್ರಾಹಕ ಉಪಕರಣ. ಈ 
ಸ ಉಪ 'ಸರಣವು ಇಂದು ಹೆಚ್ಚಾಗಿ 
ಗಣಕದ ಅಭಿಗ್ರಾಹಕವಾಗಿ 


ಘ್‌ ಉಪಯೋಗವಾಗುತ್ತಿದೆ. ಇದು 
ಜಾರ ದು ಬೆರಳಚ್ಚು ಲೇಖಕದ (TYPE 
|| pe | ಇ WAITER)oes ಕಾಣುವ 
EEL ಉಪಕರಣ. ಬಹಳ ಸುಲಭ 
ಸು ಮುಖಯ ಬುುುಮಮುಮಿಟ ವಾಗಿ ಉಪಯೋಗಿಸಲು 
ರರ ಟ್ರಾ 88 ಸಾಧ್ಯವಿರುವ ಉಪಕರಣ. 


ವರ್ಣಾಕ್ಷ ರಗಳ್ಳು ಸಂಖ್ಯೆ ಗಳು 
ಮತ್ತು ವಿಶಿಷ್ಟ ಅಕ್ಷರಗಳನ್ನು ಬೇರೆ ಬೇರೆ ಕೀಲಗಳ ಮೇಲೆ ಗುರುತು ಮಾಡಿದೆ. 
ಇವುಗಳನ್ನು "ಅದುಮಿ ದತ್ತ ಮತ್ತು ಗಣಕದ ಆಜ್ಞಾವಿಧಿಗಳನ್ನು ಗಣಕದೊಳಕ್ಕೆ 
ಸೇರಿಸಲು ಸಾಧ್ಯ ; 


| 


AEE [rg ತ್ರ ಗ್ಗ ಸಲಲ] 


2 LL Cai 


(1 


ಷು 
(1 


[3 
ಕೆ 


(ನ 


(0 (1) 
RN 


೬೫1. 
|g 


i 
ol 


[111] 


UW 


| 
| 


KE 


ಚಿತ್ರ 3.7 ಕೀಲಿಮಣೆಯ ಕೀಲಿಗಳು 


೨೬ ನಿಮಗಾಗಿ ಗಣಕಗಳು 


ಕೀಲಿಮಣೆಯಲ್ಲಿ ಅಚ್ಚು ಮಾಡುವ ಕೀಲಿಗಳು (ಟೈಪಿಂಗ್‌ ಕಿ0,ನೆಲೆ 
ಸೂಚಕ ಕೀಲಿಗಳು (ಕರ್ಸರ್‌" ಕಿಲ), ಕ್ರಿಯೋತ್ಪನ್ನ ಕೀಲಿಗಳು(ಫಂಕ್ಷನ್‌ ಕಿಲ), 
ನಿಯಂತ್ರಕ ಕೀಲಿಗಳೆನ್ನುವ (ಕಂಟ್ರೋಲ್‌ 8) ನಾಲ್ಕು ಗುಂಪಿನ ಕೇಲಿಗಳಿವೆ. 
ಅನೇಕ ಕೀಲಿಗಳು ಎರಡು ಬಗೆಯ ಉತ್ಪನ್ನ ಕ್ರಿಯೆಗಳನ್ನು ಮಾಡುವ 
ಸಾಮರ್ಥ್ಯ ಪಡೆದಿವೆ. ಕೆಲವು ಕೀಲಿಗಳ ಮೇಲೆ ಎರಡು ಗುರುತುಗಳನ್ನು 
ಹಾಕಿದೆ.” ಅವುಗಳಲ್ಲಿ ಸರಿಯಾದುದನ್ನು ಮೇಲೆತ್ತುಗೆ ಕೀಲಿಯ(ಷಿಪ್ಟ್‌ 
ಕೀ)ಸಹಾಯದಿಂದ ಆರಿಸಿಕೊಳ್ಳಬಹುದು. CTRL+ALT+DEL 
(ನಿಯಂತ್ರಿಸು* ಬದಲಿಸು4ಅಳಿಸು) ಎನ್ನುವ ಮೂರು ಕೀಲಿಗಳನ್ನು ಒಟ್ಟಾಗಿ 
ಅದುಮಿದರೆ ಗಣಕವ (ವಸ್ಥೆಯು ಮೊದಲಿನ ಪ್ರಾರಂಭ ಸ್ಥಿತಿಗೆ ಮರಳುತ್ತದೆ. 
ವಿವಿಧ ಕೀಲಿಮಣೆಯ ಮಾದರಿಗನುಗುಣವಾಗಿ 66 ರಂದ 130 
ಕೀಲಿಗಳಿರುತ್ತವೆ. ಬೇರೆ ಬೇರೆ ಕೀ ಹೊಂದಾಣಿಕೆಯನ್ನು ತಿಳಿಯಲು ಆ 
ಗಣಕದ ಅಳವಡಿಕೆಯ ಹೊತ್ತಿಗೆಯನ್ನು ನೋಡಬೇಕು. 
೩.ಮೂಪಕ(ಮೌಸ್‌) 

ಇಲಿಯ ಚಲನೆಯನ್ನು ಅನುಕರಿಸುವಂತೆ ಕಾಣುವ ಈ ಉಪಕರಣ 
ಗಣಕದ ಮತ್ತೊಂದು ಅಭಿಗ್ರಾಹಕ ಉಪಕರಣ. ಇದೊಂದು ಸಣ್ಣ 
ಪ್ಲಾಸ್ಟಿಕ್‌ ಡಬ್ಬಿಯಂತಿದೆ. ಇದನ್ನು ತಂತಿಯ ಸಹಾಯದಿಂದ ಗಣಕಕ್ಷೆ 
ಸೇರಿಸಬೇಕು. ಇದರಲ್ಲಿ ಎರಡು ಅಥವಾ ಮೂರು ಕೀಲಿಗಳವೆ. ಈ 
ಮೂಷಕವನ್ನು ಸಮ ತಲದ ಮೇಲಿರಿಸಿ 
ಚಲಿಸಬಹುದು. ಮೂಷಕ ಚಲಿಸುವ ಫ್ಲೂ = 
ದಿಕ್ಕನ್ನು ಗಣಕ ಬಳಸಿಕೊಳ್ಳುತ್ತದೆ. ಹೀಗೆ .. 
ಚ ದಾಗ ಗುರಿ ನಿರ್ದೇಶಕ ಬಾಣದ p> 
ಗುರುತು ಒಂದು ಬಿಂದುವಿನಿಂದ ೫ 
ಮತ್ತೊಂದು ಬಿಂದುವಿಗೆ ಗಣಕ ತೆರೆಯ ಇ... 3% 
ಮೇಲೆ ಚಲಿಸುತ್ತದೆ. ಇದರ ಸಹಾಯದಿಂದ ೨. ೫13೫111 
ಗೆರೆಗಳನ್ನೆಳೆಯುವುದು ಸುಲಭ. ಕೆಲ pe ; 
ಮೆಲು ಸಾಧಕ (ಸಾಪ್ಪವೇರ್‌)ಗಳ ಅಜ್ಜಾ Ke 
ಪಟ್ಟಿಯಲ್ಲಿರುವ ಆಜ್ಞೆ ಯನ್ನು ಆರಿಸಿ ಚಿತ್ರ 3.8 ಮೂಪಕ (ಸಿನ್‌) 
ಕೊಂಡು ಮೂಷಕದ ಮೇಲಿರುವ ಒತ್ತು 
ಪಟ್ಟಿಗಳನ್ನು ಅದುಮಿದಾಗ ನಮಗೆ ಬೇಕಾದ ಕೆಲವು ಕ್ರಿಯೆಗಳನ್ನು ನಡೆಸಲು 
ಸಾಧ್ಯ. ಗಣಕವು ತಾನು ಮಾಡಬೇಕಾದ ಕ್ರಿಯೆಗಳ” "ಜ್ಜೆಗಳನ್ನು ಇದರ 
ಸಹಾಯದಿಂದ ಸ್ವೀಕರಿಸುತ್ತದೆ. 


ಗಣಕದ ಒಳಗಿನ ಒಂದು ನೋಟ ಕ್ತಿ 


ನೀವು ಯಾವುದಾದರು ದಶ 
ಪಂದ್ಯ (VIDEO GAMES} 
ಗಳನ್ನು ಆಡಿರುವಿ ರಾದರೆ, ಆಗ ಆ 
ಪಂದ್ಕ ವನ್ನಾಡಲು ಕೆಲವು 
ಗುಂಡಿಗಳನ್ನು ಅದುಮುತ್ತೀರಿ 
ಅಥವ ಹಿಡಿಕೆಯ ರೀತಿಯಲ್ಲಿರುವ 
ಪಕರಣವನ್ನು ಅತ್ತಿತ್ತ ಕೈನಿಂದ 
ಅಲುಗಿಸುತ್ತೀನಿ. ಇದೇ ಗ್ರಾಹಕ 
ಕುಂಚ ಅಥವ ಗ್ರಹಿಕೆಯ ಕಣ್ಣ. 
ಇದೂ ಸಹ ಮತ್ತೊಂದು 
ಅಭಿಗ್ರಾಪಕ ಉಪಕರಣ. ಇದರಲ್ಲಿ 
ಒಂದು ಲಂಬ ಹಿಡಿಕೆಯಿದೆ. 
ಅದನ್ನು ಒಂದು ಪಾದಕ್ಕೆ ಸೇರಿಸಿದೆ. 
ಈ ಹಿಡಿಕೆ ಅಥವಾ ಕಡ್ಡಿಯನ್ನು 
ಚಿತ್ರ 3.9 ಗ್ರಾಪಕ ಹಂಚ (ಜಾಯ್‌ ಕ) ಚಲಿಸಿ ದಾಗ ಗುರಿ ನಿರ್ದೇಶಕ 
ಬಾಣದ ಗುರುತು ಗಣಕ ತೆರೆಯ 

ಮೇಲೆ ಸುತ್ತಲೂ ಚಲಿಸಿ ಗಣಕಕ್ಕೆ ವಿವರಗಳು ಹೋಗಿ ಸೇರಲು 
ಸಾಧ್ಯವಾಗುವುದು. 


೫.ಪಥ ನಿರ್ದೇಶಕ ಚೆಂಡು 
(ಟ್ರಾಕ್‌ ಬಾಲ್‌) 

ಗ್ರಾಹಕ ಕುಂಚದ ರೀತಿಯ 
ಚಲನೆಯನ್ನು ಪಡೆದಿರುವ ಈ 
ಉಪಕರಣದಲ್ಲಿ ಒಂದು ದೊಡ್ಡ 
ಚೆಂಡಿದೆ. ಈ" ಚೆಂಡನ್ನು ಅಂಗ್ಕೆ 
ಯಲ್ಲಿ ಅದುಮಿ ಚಲಿಸಿದಾಗ ಗುರಿ ವ ರ್‌ 
ನಿರ್ದೇಶಕ ಬಾಣದ ಗುರುತು ಇದಿ 310 ಪಥ ನಿರ್ದೇಶಕ ಚಿಂಡು 
ಚಲಿಸುತ್ತದೆ. ಚೆಂಡು ಚಲಿಸುವ "ಟ್ರಾಕ್‌ ಬಾಲ್‌)) 
ದಿಕ್ಕನ್ನನುಸರಿಸಿ ವಿಭವಾಂತರವು 
ಬದಲಾವಣೆ ಹೊಂದಿ, ವಿವರ ಸಂಜ್ಞೆಗಳ ವಿದ್ಯುತ್‌ ಅಲೆಗಳು ಗಣಕದೊಳಕ್ಕೆ 
ಹೋಗುತ್ತವೆ. 


೨೮ ನಿಮಗಾಗಿ ಗಣಕಗಳು 


ಇನ್ನೂ ಅನೇಕ ಬಗೆಯ ವಎವಿಧ ಸಾಮಥ್ಯ ೯ದ ಗಣಕದ 
ಗ್ರಹಣೇಂದ್ರಿಯಗಳಿವೆ. ದ್ಯುತಿ ಸಂವೇದಿಯಾದ, ಶಬ್ಧ, ಒತ್ತಡ, ರಾಸಾಯನಿಕ 
ಕ್ರಿಯೆ ಮೊದಲಾದ ವಿವರಗಳನ್ನು ಗ್ರಹಿಸಿ ಗಣಕದೊಳಕ್ಕೆ ದ್ವಿಮಾನ ಬಿಡಿಯ 
ವಿದ್ಯುತ್‌ ಅಲೆಗಳಾಗಿ ಪರಿವರ್ತಿಸುವ ಉಪಕರಣಗಳವೆ. ಅವುಗಳ 
ಸಹಾಯದಿಂದ ನಮಗೆ ಬೇಕೆನಿಸಿದ ವಿವರವು ಗಣಕದೊಳಕ್ಕೆ ಹೋಗಿ 
ಸೇರುವಂತೆ ಮಾಡಲು ಸಾಧ್ಯ. ಈ ಪುಸ್ತಕದ ಗಾತ್ರಮಿತಿಗೆ ಮಾರದುದರಿಂದ 
ಅವುಗಳಿಗೆ ಸಂಬಂಧಿಸಿದ ವಿವರಗಳನ್ನು ಸೇರಿಸಿಲ್ಲ. 


ಸಂಸ್ಕ ರಣ ವಿಭಾಗ 


ಗಣಕಕ್ಕೆ ಒಮ್ಮೆ ಸೇರಿಸಿದ ದತ್ತ ಮತ್ತು ಗಣಕ ಕಾರ್ಯವಿಧಿಯ 
ಆಜ್ಞೆಗಳನ್ನು ಕೊಟ್ಟಾದ' ಮೇಲೆ, ಅವುಗಳನ್ನು ಗಣಕದಲ್ಲಿ ಶೇಖರಿಸಬೇಕು. 
ಆನಂತರ ಅದನ್ನು "ಸಂಸ್ಕರಿಸಬೇಕು. ಈ ಸಂಸ್ಕರಣ ಕ್ರಿಯೆಯನ್ನು ಗಣಕವು 
ತನ್ನ ಸಂಸ್ಕರಣ ವಿಭಾಗ ಲ್ಲಿ ನಡೆಸುತ್ತದೆ. ಗಣಕದ ಆತ್ಮಂತ ಚಟುವಟಿಕೆಯ 
ಭಾಗವೇ ಕ್ಯ ಸಂಸ್ಕರಣ ವಿಭಾಗ. ಇದು ವಿವರಗಳನ್ನು "ಸ್ವೀಕರಿಸಿ, ಶೆ ೇಖರಿಸಿ 
ಉತ್ತರವನ್ನು ಅಭೆದ್ಯ್ತಿ $8 (OUTPUT, ನಿರ್ಗಮಾಂಗ್ಯ) ಉಪಕರಣಗಳ 
ಮೂಲಕ ಹೊರಗೆ “ಕಳುಹಿಸುತ್ತದೆ. ಸಂಸ್ಕರಣ ವಿಭಾಗದಲ್ಲಿ ಅನೇಕ 
ಭಾಗಗಳಿದ್ದು, ಅವುಗಳ ಬಗೆಗೆ ಮುಂದೆ ತಿಳಿಸಲಾಗುವುದು. 


ಅಭಿವ್ಯಕ್ತಕ ಉಪಕರಣಗಳು 

ಸಂಸ್ಕರಿಸಿದ ಫಲಿತಾಂಶಗಳು ಅಥವಾ ವಿಷಯವನ್ನು ನೋಡಲು 
ಸಾಧ್ಯವಾಗದಿದ್ದರೆ ಗಣಕಗಳಿಂದ ಯಾವ ಪ್ರಯೋಜನವೂ ಇಲ್ಲ. 
ಸಂಸರಣೆಗೊಂಡು ಉತ್ಪನ್ನವಾಗುವ ಫಲಿತಾಂಶಗಳನ್ನು ನೋಡಲು 

[ವಾಗುವಂತೆ ಈ ಅಭಿವ್ಯಕ್ತ ಕ್ಷಕ ಉಪಕರಣಗಳು ಸಹಾಯ ಮಾಡುತ್ತವೆ. 
ಎಲ್ಲಾ ಸಂಗ್ರಹಣೆ ಮತ್ತು *ಸಂಸ್ಕರಣೆಯನ್ನು ಗಣಕವು ವಿದ್ಯುಚ್ಛಕ್ತಿಯ 
ಸಹಾಯದಿಂದ ನಡೆಸುತ್ತದೆ. ಆ "ರೀತಿ ಸಂಸ್ಕರಣೆಗೊಂಡು ಗಣಕದಿಂದ 
ಹೊರಬರುವ ಉತ್ಪನ್ನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತಿರ 
ಬೇಕು. ಗಣಕದಲ್ಲಿ ಸಂಸ್ಕರಣೆಗೊಂಡು ಶೇಖರವಾಗಿರುವ ಎಲ -ಕ್ಲಾನಿಕ್‌ ಅಲೆ 
ಗಳ ರೂಪದ ವಿಷಯವನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳಲು ಸಾಧ್ಯ 
ವಾಗುವ ರೂಪಕ್ಕೆ ತರಲು ಅಭಿವ ಕ್ತಕ ಉಪಕರಣಗಳು ಸಹಾಯ ಮಾಡು 
ತ್ತವೆ. ಈಗ ಕೆಲವು ಅಭಿವ್ಯಕ್ತಕ ಉಪಕರಣಗಳ ಬಗೆಗೆ ತಿಳಿಯೋಣ. 


ಗಣಕದ ಒಳಗಿನ ಒಂದು ನೋಟ ರ್ವ 


೧.ದೃಶ್ಯ ಪ್ರದರ್ಶಕ ಉಪಕರಣ (VISUAL DISPLAY 
UNIT = VDU) 

ಗಣಕದೊಡನೆ ಹೆಚ್ಚು ಬಳಕೆಯಾಗುವ ಪ್ರಮುಖ ಅಭಿವ್ಯಕ್ತಕ 
ಉಪಕರಣ. ಇದು ಟಿವಿ. “ತಿಯ ರೀತಿ ಕಾಣುತ್ತದೆ. ಫಲಿತಾಂಶಗಳನ್ನು 
ತೆರೆಯ ಮೇಲೆ ಪ್ರದರ್ಶಿಸಿ ನೋಡಲು ಸಹಾಯಕ. ಪ್ರದರ್ಶನ ವಾಗುವ 
ವಿಷಯವು ಅಕ್ಷರ, ಚಿತ್ರ ಅಥವಾ ಆಕಾರಗಳಾಗಿರಬಹುದು. ತೆರೆಗಳು 
ಕಪ್ಪು-ಬಿಳುಪು ಅಧವಾ "ಬಣ್ಣದ ಪ್ರದರ್ಶಕ ತೆರೆಗಳಾಗಿರಬಹುದು. ಇದು 
ಸಮತಲವಾದ 


ಅಥವಾ ಉನ್ನತ ತೆಲ ಗಣಕ ದೃಶ್ಯ ಪ್ರದರ್ಶಕ ತೆರೆ 
ವಿರುವ ಗಾಜಿನ 

ನಿರ್ವಾತ "ಸೀಸೆ 

ಸೀಸೆಯ ಕುತ್ತಿಗೆಯ ತೌ ಗತೌಾಾತಜುನಲಗಾಿ xe 
ಭಾಗದಲ್ಲಿ ಯಣ ತ್ಡ ಸ 

ವಿದ್ಯುತ್‌ ಕಣದ 

(ಎಲೆಕ್ಟಾ ನ್‌) ಕಿರಣ 

ದಂಡ ಉತ್ಪನ್ನವಾಗಿ 

ಸಿಡಿದುಒಂದು ತೆರೆಯ ವ 


ಮೇಲೆಸ್ತುರಣ ಬಿಂದು 00 
ವಾಗಿ ಬೆಳಗುತ್ತದೆ. 
ಸಮತಲ ಮತ್ತು 
ಲಂಬಾಕ್ಷರಗಳಲ್ಲಿ 

ಎಷ್ಟು ಚಿತ್ರ ಆಯತ 
ಕಣಗಳನ್ನು ಚಿತ್ರ 3.11 ದೃಶ್ಯ ಪ್ರದರ್ಶಕ ತೆರೆ 
(PIXELS= PICTURE-ELEMENTS) ಪ್ರದರ್ಶಿಸಬಹುದೆನ್ನು 
ವುದರ ಮೇಲೆ ಗಣಕ ಪ್ರದರ್ಶಕ ತೆರೆಯ ಸಾಮರ್ಥ್ಯವು ನಿರ್ಧಾರ 
ವಾಗುತ್ತದೆ. ತೆರೆಯ ಮೇಲೆ ಮೂಡುವ ಚತ್ರ ಅಥವಾ ಅಕ್ಷರಗಳನ್ನು 
ಎಷ್ಟು ಸಲ ಬೇಕಾದರೂ ಪ್ರದರ್ಶಿಸಿ ನೋಡಿ, ಬದಲಾವಣೆಗಳನ್ನು 
ಮಾಡುವುದು, ತಪ್ಪುಗಳನ್ನು "ತಿದ್ದುವುದು ಮೊದಲಾದ ಸಂಪಾದನ. 
ಕ್ರಿಯೆಗಳನ್ನು ಸುಲಭವಾಗಿ ಮಾಡುವ ಮುಖಾ ಮುಖಿ ರೀತಿಯ 
RE: ಇದರಿಂದ ದೊರಕುತ್ತದೆ. ಕೊನೆಗೆ ಸ್ಥಿರ ನಕಲನ್ನು ಮುದ್ರಕ 
ದಿಂದ ಪಡೆಯುವುದಕ್ಕೆ ಮೊದಲು ಬೇಕಾದ ಎಲ್ಲಾ ಬದಲಾವಣೆಗಳನ್ನು 
ಮಾಡಲು ಇದು ನೆರವಾಗುತ್ತದೆ. 


೩೦ ನಿಮಗಾಗಿ ಗಣಕಗಳು 


೨. ಮುದ್ರಕಗಳು 


ಫಲಿತಾಂಶಗಳನ್ನು ಕಾಗದದ ಮೇಲೆ ಮುದ್ರಿಸಿಕೊಂಡರೆ ಓದಲು 
ಸುಲಭ. ಗಣಕದೊಳಗೆ ಎಲೆಕ್ಸಾನಿಕ್‌ ರೂಪದಲ್ಲಿ ಶೇಖರವಾಗಿರುವುದನ್ನು 
ಪರಿವರ್ತಿಸಿ ಕಾಗದದ ಮೇಲೆ ಹೆಸರುಗಳು, ಅಕ್ಷರಗಳು ಮತ್ತು ಬೇರೆ 
ವಿವರಗಳನ್ನು ಮುದ್ರಿಸಲು ಇವು ನೆರವಾಗುತ್ತವೆ. ಕೆಲವು ಮುದ್ರಕಗಳು 
ಕೇವಲ ಅಕ್ಷರಗಳನ್ನು ಮಾತ್ರ ಮುದ್ರಿಸಬಲ್ಲವು. ಕೆಲವು ಮುದ್ರಕಗಳು ಚಿತ್ರ 
ಮತ್ತು ಅಕ್ಷರಗಳೆರಡನ್ನು ಮುದ್ರಿಸಬಲ್ಲವು. 
(1) ಬಿಂದು ಶ್ರೇಣಿ ಮುದ್ರಕ 

ಈ ಬಗೆಯ ಮುದ್ರಕದಲ್ಲಿ 7 ಅಥವಾ 9 ಮುಳ್ಳುಗಳಿರುವ 
ಶರಗಳಿವೆ. ಈ ಮುಳ್ಳುಗಿಳು ಗಣಕದಿಂದ ಹೊರಬರುವ "ವಿದ್ಯುತ್‌ 
ಅಲೆಗಳಿಗನುಗುಣವಾಗಿ ಪ್ರಚೋದನೆಗೊಂಡು ಮುಂದಕ್ಕೆ ಚಲಿಸಿ ಅಕ್ಷರ 
ಅಥವಾ ಆಕೃ ತಿಗಳನ್ನು ಮುದ್ರಿಸಲು ನೆರವಾಗುತ್ತವೆ. ಸಿಕೆಂಡಿಗೆ 150 ರಿಂದ 
400 ಅಕ್ಷರಗಳನ್ನು "ಇವುಗಳ ಸಹಾಯದಿಂದ. ಮುದ್ರಿಸಲು ಸಾಧ್ಯ. ಈ 
ಮುದ್ರಕಗಳೆ ಚಿತ್ರಗಳನ್ನೂ ಮುದ್ರಿಸಲು ನೆರವಾಗುತ್ತವೆ. ಕ 


ಚಿತ್ರ 3.13 ಬುದುಶ್ರೇಣಿ ಮುದ್ರಕ ಶಿರವು ಎರಡ 
ಆಧಾರ ಪಟ್ಟಿಗಳ ಮೇಲೆ ಚಲಿಸಿ ಮುದ್ರಣಕ್ರಿಯೆ 
ಚಿತ್ರ 3-12 ಬಂದು ಶ್ರೇಣಿ ಮುದ್ರಕ ನಡೆಸುತ್ತದೆ. 
(1) ವೃತ್ತ ಪುಪ್ಪದಳ ಮುದ್ರಕ (DAISY WHEEL PRINTER) 
ಇದರಲ್ಲಿ ತಿರುಗುವ ಒಂದು ಚಕ್ರವಿದೆ. ಆ ಚಕ್ರದ ದಳಗಳ ಮೇಲೆ 
ಹೊರ ಪರಿಧಿಯಲ್ಲಿ ಅಕ್ಷರಗಳನ್ನು ಕೊರೆದಿದೆ. ಚಕ್ರವು ತಿರುಗುವಾಗ 
ಒಂದು ಚಿಕ್ಕ ಸುತ್ತಿಗೆಯು ಆ ಚಕ್ರದ. ಮೇಲೆ ಬಡಿದು ಜೇಕಾದ ಅಕ್ಷರವನ್ನು 
ಮುದ್ರಿಸುತ್ತದೆ. ಇವುಗಳ ವೇಗ ಕಡಿಮೆ. ಸೆಕೆಂಡಿಗೆ ಮೂವತ್ತು ಅಕ್ಷರಗಳನ್ನು 
ಮಾತ್ರ. ಮುದ್ರಿಸುತ್ತವೆ. ಅಕ್ಷರಗಳ ಆಕೃತಿಗಳು ನೋಡಲು 


ಗಣಕದ ಒಳಗಿನ ಒಂದು ನೋಟ ೩೧ 


೬ (₹3! 8(, 


ಎ ಗ್ದ! 
N 
A 
ಚ್‌ 


ಚಿತ್ರ 3.14 ವೃತ್ತ ಪ್ರಷ್ಪದಳದ ಚಾಚು ತುದಿಗಳಲ್ಲಿ, ಬತ 2.15 ದೃತ್ತ ಧ್ರಷ್ಟದಳ ಮುದ್ರಕ. ದೃತ್ತಪ್ರಪ್ಪದಳ 


ಅಕ್ಷರಗಳನ್ನು “ರದಿರುತ್ತದೆ. 'ಮುದ್ರಕಮೊಳಗೆ | ವೃತ್ತ ಬಿಲ್ಲೆಯನ್ನು ಅಳವಡಿಸಿದೆ. 
ಸುಂದರವಾಗಿರುತ್ತವೆ. ಇವುಗಳ ಸಹಾಯದಿಂದ ಚಿತ್ರಗಳನ್ನು "ಮುದ್ರಿಸ ಸಲು 
ಸಾಧ್ಯವಿಲ್ಲ. ಬೇರೆ: ಬೇರೆ ಅಕ್ಷರಗಳ ಆಕೃತಿಗೆ, ಗಾತ್ರಕ್ಕೆ ಬೇರ ಬೇರೆ ಚಕ್ರಗಳನ್ನ 
ಬಳಸಬೇಕು. ಚಕ್ರಗಳನ್ನು ಬದಲಿಸಿ ವಿಪಿ ಅಕ್ಷರಾಕ್ಕೆ ತಿಗಳನ್ನು 
ಪಡೆಯಬಹುದು. 
(11) ಲೇಸರ್‌ ಮುದ್ರಕ ಹ | 

ಈ ಮುದ್ರಕಗಳು ಲ 8 
ಲೇಸರ್‌ ಕಿರಣ ದಂಡ ES AES 


ವನ್ನು ಮುದ್ರಣ ಕಾಗಿ Wau 
ಬಳಸುತ್ತವೆ. ಮುದ್ರಿಸಿ } 
ವಾಗಯಾವುದೇ ಭಾಗವು ತು 4 
ಕಾಗದಕ್ಕೆ ಬಡಿಯುವ , ಇ 4 
ಕ್ರಿಯೆಯೆನ್ನು ಮಾಡುವು ನು 4 49 


ದಿಲ್ಲ. ಒಂದು ಉರುಳೆಯ 
ಮೇಲೆ ಲೇಸರ್‌ ಕಿರಣ 
ದಂಡದಿಂದ ಚಿತ್ರ 3.16 ಲೇಸರ್‌ ಮುದ್ರಕ 
ಸ್ಥಳಾಂತರಗೊಂಡ ಅಕ್ಷರ ಗಳ ಆಕಾರವು ಮಸಿಯನ್ನು ಆಕರ್ಷಿಸುತ್ತದೆ. ಅದು 
ಸಿರಕಾರಕ ನೆಲೆಗೆ ಬಂದಾಗ ಮಸಿಯಕಣಗಳು ಕಾಗದದ ಮೇಲೆ ಸಿರ ವಾಗುತ್ತವೆ. 
ಈ ಮುದ್ರಕ ಗಳು ಸೆಕೆಂಡಿಗೆ 200 ಅಥವಾ ಅದಕ್ಕೂ ಹೆಚ್ಚು ಸಾಲುಗಳನ್ನು 
ಮುದ್ರಿಸು ತ್ತವೆ. ಇವು ಶಬ್ದರಹಿತ ವಾಗಿ ಮುದ್ರಿಸುವ "ಉಪಕರಣಗಳು. 
ವಿವಿಧೆ. ಅಕ್ಷರಗಳ ಆಕಾರ ಮತ್ತು ಚಿತ್ರಗಳನ್ನು ಇವುಗಳ ಸಹಾಯದಿಂದ 

ಒಟ್ಟಗ ಮುದ್ರಿಸಲು ಸಾಧ್ಯ. 


೩೨ ನಿಮಗಾಗಿ ಗಣಕಗಳು 


3.ಚಿತ್ರ ಲೇಖಕಗಳು(PLOTTERS) 


ಗಣಕಗಳು 
ನಕ್ಷೆಗಳನ್ನು ರಚಿಸ ಬಲ್ಲವು. 
ಇಲ್ಲಿ ವಿಶಿಷ್ಟ ಬಗೆಯ 
ಮುದ್ರಕವನ್ನು ಉಪ 
'ಯೋಗಿಸುತ್ತವೆ. ಇದನ್ನೇ 
ಚಿತ್ರ ಲೇಖಕವೆನ್ನುವುದು. 
ಚಿತ್ರಲೇಖಕಗಳೂ ಸಹ 
ಗಣಕದ ಅಭಿವ್ಯಕ್ತಕ 
ಉಪಕರಣಗಳು. ಅವು 
ನಕ್ಷೆಗಳು, ಚಿತ್ರಾಕೃತಿಗಳು 
ಮತ್ತು ಸ್ಪಷ್ಟವಾದ ಚಿತ್ರ ಚಿತ್ರ 3.17 ಚಿತ್ರಲೇಖಕ 
ಗಳನ್ನು ನಿಖರವಾಗಿ ಮುದ್ರಿಸಲು ಸಹಾಯಕ ಹಾಗು ಅತ್ಯಂತ ದೊಡ್ಡ ಅಳತೆಯ 
ನಕ್ಷೆ ಮತ್ತು ಚಿತ್ರಗಳನ್ನು ಇವುಗಳ ಸಹಾಯದಿಂದ ಮುದ್ರಿಸಿ ಕೊಳ್ಳಬಹುದು. 

ಕೆಲವು ಉಪಕರಣ ಗಳನ್ನು ಅಭಿಗ್ರಾಹಕ ಹಾಗು ಅಭಿವ್ಯಕ್ತಕಗಳೆರಡರ 
ರೀತಿಯಲ್ಲಿಯೂ ಉಪ  ಯೋಗಿಸಬಹುದು. ಈ ಉಪಕರಣಗಳಿಗೆ 
ಅಭಿಗ್ರಾಹಿ/ಅಭಿವ್ಯಕ್ತಕ ಉಪಕರಣಗಳೆಂದು ಹೆಸರು. ಸಂಕ್ಷಿಪ್ತವಾಗಿ ಗ್ರಾಹಿ/ 
ವ್ಯಕ್ತಕ (/೦)ಗಳೆಂದು ಕರೆಯಬಹುದು. 


ಗ್ರಾಹಿ/ವ್ಯಸ್ತಕಗಳು 


ಇವು ಸಾಮಾನ್ಯವಾಗಿ ದತ್ತವನ್ನು ಶೇಖರಿಸಲು ಉಪಯೋಗಕರ. ಆ 
ರೀತಿ ಶೇಖರಿಸಿದುದನ್ನು ಮುಂದೆ ಗಣಕದಲ್ಲಿ ಉಪಯೋಗಿಸಲು ಸಾಧ್ಯ. 
ಈ ಗ್ರಾಹಿ/ವ್ಯಕ್ತಕಗಳು ಧ್ವನಿ ಸುರುಳಿ ಕ್ಯಾಸೆಟ್‌ಗಳ ರೀತಿಯಲ್ಲಿರುತ್ತವೆ. 
ಹಾಡುಗಳನ್ನು ಬೇಕಾದಾಗ ಕೇಳಲು ಸಾಧ್ಯವಿರುವಂತೆ, ಧ್ವನಿಸುರುಳಿಗಳ 
ಮೇಲೆ ಹೊಸ ಹಾಡುಗಳನ್ನು ಮುದ್ರಿಸಲು ಸಾಧ್ಯ. ಹೊಸ ಹಾಡನ್ನು 
ಮುದ್ರಿಸಿದಾಗ ಹಳೆಯ ಹಾಡು ಅಳಿಸಿಹೋಗುತ್ತದೆ. ಇದೇ ರೀತಿ 
ಗಣಕದಿಂದ ಸಂಸ್ಕರಿಸಿ ಹೊರಬರುವ ವಿಷಯ, ದತ್ತ ಮತ್ತು ಆಜ್ಞೆಗಳನ್ನು 
ಶೇಖರಿಸಲು ಮತ್ತು ಶೇಖರಿಸಿದುದನ್ನು ಮರಳಿ ಗಣಕದೊಳಕ್ಕೆ ಸೇರಿಸಲು 
ಇವು. ಉಪಯೋಗವಾಗು ತ್ತವೆ. ಈ ಬಗೆಯ ಕೆಲವು ಗ್ರಾಹ/ವೃಕ್ತಕ 
ಉಪಕರಣ ಗಳ ಬಗೆಗೆ ಇಲ್ಲಿ ತಿಳಿಸಲಾಗಿದೆ. 


ಗಣಕದ ಒಳಗಿನ ಒಂದು ನೋಟ ೩೩ 


೧.ಕಾಂತ ಪಟ್ಟಿ 

ಈ ಪಟ್ಟಿಗಳು ದೃಶ್ಯ ಅಥವಾ ಶ್ರವ್ಯ ಕಾಂತ ಪಟ್ಟಿಗಳ ರೀತಿ ಕೆಲಸ 
ಮಾಡುತ್ತವೆ. ಈ ಪಟ್ಟೆಗಳು ಅಗಲವಾಗಿವೆ. ಇವು ವಿಶಿಷ್ಟ ಉಪಕರಣ 
ಗಳನ್ನು ಬಳಸಿಕೊಂಡು ವಿಷಯ ಸಂಗ್ರಹ ಮಾಡುತ್ತವೆ. ಶೇಖರಿಸಿದ 
ವಿವರಗಳನ್ನು ಮರಳಿ 
ಗಣಕದೊಳಕ್ಕೆ ಸೇರಿಸಲು 


ತ್ಯಾ 
ಹಚ ಇವು ಸಹಾಯಕ. ಇವು 
ಹ 1 ಸರಣೆ ರೀತಿಯಲ್ಲಿ ಅಂದರೆ 
HN ಒಂದಾದ ಲೆ 

ಮಯಿ ಆಗು ಕಾ ವಿಷಯ 5 
ಗ್ರ ಕ ಮ ಓವರಿ ವಿಷಯಗಳನ್ನು 

SNS. HEED ಶೇಖರಿಸುವ 

ಸ ತವ ಬ್ರ ಹಾ ಸಾಗ? ಉಕಪಕರಣಗಳು. ಮತ್ತೆ 
732 ಮುಟರ್‌ (1600 ಜರಿ: ಬೂದು ಗಾಲಿಯಲ್ಲಿ NR ಇ 
ಒಡಯ ಗಳಗಳ ಟಳಬವ ಕಾಂತ ಪಟ್ಟಿ ಓದ ಬೇಕಾದರೂ 
[ಲಿ ಗಣಕಗಳಲ್ಲಿ ಧ್ವನಿ ಸುರಸಿಯು ರೂಪಿಬು ಕೈಯ ಎತ ಪಟ್ಟಿಗಳನ್ನು ಒಳಿತೆ. ಒಂದಾದ ಮೇಲೆ 
ಒಂದರಂತೆ ಕಾಂತ ಪಟ್ಟಿಯ 
ಚಿತ್ರ 3.18 ಕಾಂತೆ ಪಟ್ಟಿ ಮೇಲೆ ಸಾಲಾಗಿ 


ಅನುಕ್ರಮವಾಗಿ ಓದಬೇಕು. ಆದುದರಿಂದ ಇದರ ಮೇಲೆ ವಿಷಯ ಬರೆಯಲು 
ಮತ್ತು ಬರೆದುದನ್ನು ಓದಲು ಕಾಲ ಹೆಚ್ಚು ಬೇಕು. 
೨.ಕಾಂತ ತಟ್ಟೆ 
(MAGNETIC DISK) 

ಧ್ವನಿ ಮುದ್ರಿತ ತಟ್ಟೆಗಳನ್ನು ನೋಡಿದ್ದೀರಾ ಅದೇ ರೀತಿಯಲ್ಲಿ 
ವೃತ್ತಾಕಾರದಲ್ಲಿರುವ 
ಕಾರಿತತಟ್ಟಿಗಳಿವು. ಈ ಕಾಂತ 
ತಟ್ಟೆಗಳು" ದತ್ತ ಸಂಗ್ರಹಣೆಗಾಗಿ 
ಹೆಚ್ಚು ಉಪಯೋಗಕರ. ಇವು 
ಶಾಶ್ವತ ತಟ್ಟಿಗಳಾಗಿ ಗಣಕ 
ದೊಳಗೆ ಇರಬಹುದು. ಹೆಚ್ಚು 
ಬಳಕೆಯಾಗುವುದು ಜಾರು 
ತಟ್ಟೆಯ (FLOPPY 
DISK) ರೂಪದಲ್ಲಿ ಕಾಂತ 
ಜಾರುತಟ್ಟೆಯನ್ನು ಗಣಕದಿಂದ 
ಚಿತ್ರ 3.19 ಕಾಂತೆ ತಟ್ಟೆ ಹೊರ ತೆಗೆಯಬಹುದು. 


೯ 


qa 
ರಿ 


3 
(೨)! 


೩೪ ನಿಮಗಾಗಿ ಗಣಕಗಳು 


ಬೇಕಾದಾಗ ಗಣಕ 
ದೊಳಗೆ ಅಳವಡಿಸಿ 
ರುವ ಕಾಂತ ಜಾರು 
1... ತಟ್ಟೆ ಚಾಲಕದೊಳ 
111. ಗಿಟ್ಟು ಗಣಕದ 
1... ಸಹಾಯ ದಿಂದ 
1... ಓದಬಹುದು. ಒಂದು 
1... ಜಾರುತಟ್ಟೆಯು 600 
1... ಪುಟಗಳಷ್ಟು 
ವಿಷಯವನ್ನು ಶೇಖರಿ 
ಸಬಲ್ಲದು. ಈ ಕಾಂತ 
ತಟ್ಟೆಗಳು, ಬಳಸಲು 
ಸುಲಭವಿರುವ 
ವೇಗವಾದ 
ಉಪಕರಣಗಳು. 
ಚಿತ್ರ 3.20 ಕಾಂತ ತಟ್ಟೆ ಚಿತ್ರ ಗಣಕ ತಟ್ಟೆಗಳು ನೇರ 
ಗ್ರಹಿಕೆ (DIRECT ACCESS)ಯ ಸಂಗ್ರಹಣಾ ಉಪಕರಣಗಳು. 
ಅಂದರೆ ತಟ್ಟೆಯ ಯಾವುದೇ ಭಾಗವನ್ನು ಬೇಕಾದಾಗ ಶೇಖರಿಸಲು 
ಅಥವಾ ಓದಲು ಸಾಧ್ಯವಿದೆ. ಅದೇ ಕಾಂತ ಪಟ್ಟಿಯಲ್ಲಿ ಸಾಲಿನಲ್ಲಿ ಶೇಖರ 
ವಾಗಿರುವುದರಿಂದ ಬೇಕಾಗಿರುವ ದತ್ತವು ಆ. ಪಟ್ಟಿಯ. ಭಾಗ 
ಬರುವವರೆಗೂ ಚಲಿಸ ಬೇಕಾಗುತ್ತದೆ. 


ಸಂಸ್ಕರಣಾಂಗದ ಭಾಗಗಳು 


ಗಣಕವು ಅದರ ಎಲ್ಲಾ ಕ್ರಿಯೆಗಳನ್ನು ಸಂಸರಣಾಂಗದಲ್ಲಿ ನಡೆಸುತ್ತದೆ. 
ಸಂಸ್ಕರಣಾ ಕ್ರಿಯೆಯನ್ನು ನಡೆಸಲು ದತ್ತ ಮೆತ್ತು ಕಾರ್ಯವಿಧಿಗಳನ್ನು 
ಸಂಸ್ಥೆರಣಾಂಗಕ್ಕೆ ಸೇರಿಸಬೇಕು. ಅದು. ಆ ಎಲ್ಲ ವಿವರಗಳನ್ನು 
ಶೇಖೆರಿಸಿಟ್ಟುಕೊಳ್ಳುತ್ತದೆ ಮತ್ತು ಅದರಂತೆ ಕೆಲಸ ಮಾಡುತ್ತದೆ. 
ಸಂಸ್ಥಾರಕದಲ್ಲ ಎರಡು ಭಾಗಗಳಿವೆ. ಅವುಗಳ ಸಹಾಯದಿಂದ ಬೇಕಾಗಿರುವ 
ಕ್ರಿಯೆಗಳನ್ನು ಅದು ನಡೆಸುತ್ತದೆ. ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ನೋಡಿ. 

ಚಿತ್ರದಲ್ಲಿ ಎರಡು ಅಂಗ ಭಾಗಗಳಿರುವುದನ್ನು ನೋಡಬಹುದು ಅವೆ 
(ಕೇಂದ್ರ ಸಂಸ್ಕರಣಾಂಗ ಮತ್ತು (1) ಸ್ಮರಣಾಂಗ. 


ಗಣಕದ ಒಳಗಿನ ಒಂದು ನೋಟ ೩೫ 


ಸಂಸ್ಕರಣಾಂಗ, 
( 


ಚಿತ್ರ 321 
ಕೇಂದ್ರ ಸಂಸ್ಕರಣಾಂಗ (CENTRAL PROCESSING UNIT) 

ಯಾವುದೆ: ಗಣಕ ಯಂತ್ರದ ಅತ್ಯಂತ ಪ್ರಮುಖ ಭಾಗವೆ, ಈ 
ಕೇಂದ್ರಸಂಸರಣ ವಿಭಾಗ. ಅದನ್ನು " ಫೇಂಸಂ.ವಿ(CPU) ಎಂದು 
ಸಂಕ್ಷೇಪವಾಗಿ ಕರೆಯಬಹುದು. 

'ಕೇಂ.ಸಂ.ವಿ(೦PU) ದಲ್ಲಿ ಗಣಕವು ತನ್ನೆ ಚಿಂತಿಸುವ ಕೆ 
ಮಾಡುತ್ತದೆ. ಕೇಂ.ಸಂ.ವಿ ಇಲ್ಲದ ಗಣಕ ಮೆದುಳೇ ಇಲ್ಲದ ಮಾನವನಂತೆ! 
ಆದುದರಿಂದ ಕೇಂ.ಸಂ.ವಿ ವನ್ನು ಗಣಕದ ಮೆದುಳೆಂದು ಹೇಳಬಹುದು. 

ಕೇಂ.ಸಂ.ವಿ ಗಣಕದ ಎಲ್ಲಾ ಕ್ರಿಯೆಗಳನ್ನು ಯೋಜಿಸು 
ವಿಧಿಗಳ ಮೂಲಕ ಕೊಟ್ಟಿರುವ ಆಜ್ಞೆಗಳನ್ನು ಪಾಲಿಸುತ್ತದೆ. ಅಂಕಗಣಿತ 
ಮತ್ತು ತರ್ಕ ಕ್ರಿಯೆಗಳನ್ನು ನಡೆಸುತ್ತದೆ. ಕೇಂ.ಸಂವಿ.ನಲ್ಲಿ ಎರಡು 


ನಿಯಂತ್ರಣಾಂಗ (CU) | 
cA] | 
| ಲ | 


ಕೇಂದ್ರ ಸಂಸ್ಕರಣಾಂಗ . 


ಚಿತ್ರ 3.22 
ಭಾಗಗಳಿವೆ. ಒಂದು ಅಂಕಗಣಿತ ಮತ್ತು ತರ್ಕ ವಿಭಾಗ (ಸಂಕ್ಷೇಪವಾಗಿ ಅಂತವಿ 
ALU) ಮತ್ತೊಂದು ನಿಯಂತ್ರಕ ವಿಭಾಗ ದ ನಿಯಂ CU). 
ಅಂಕಗಣಿತ ಮತ್ತು ತರ್ಕ ವಿಭಾಗ (ಅಂತವಿ ALU) 
ಅಂತವಿವು ಕೇಂದ್ರ ಸಂಸ್ಕರಣಾಂಗದಲ್ಲಿರುವ ಒಂದು ಪ್ರತ್ಯೇಕ ವಿಭಾಗ. 


೩೬ ನಿಮಗಾಗಿ ಗಣಕಗಳು 


ಅದರಲ್ಲಿ ಅಂಕಗಣಿತದ ಲೆಕ್ಕಾಚಾರ ಕ್ರಿಯೆಗಳು ಮತ್ತು ತಾರ್ಕಿಕ ಅಂದರೆ 
ಹೋಲಿಸಿ ನೋಡುವ ಕ್ರಿಯೆಗಳು ನಡೆಯುತ್ತವೆ. 
ನಿಯಂತ್ರಕ ವಿಭಾಗ (ನಿಯಂವಿ ೦0) 


ನಿಯಂತ್ರಕ ವಿಭಾಗವು ಕೇಂದ್ರ ಸಂಸ್ಕರಣಾಂಗದ ಒಂದು 
ಪ್ರಮುಖವಾದ ಅಂಗಭಾಗ. ನಿಯಂತ್ರಕದ ಕೆಲಸೆವೇನೆಂದರೆ, ಕಾರ್ಯ 
ವಿಧಿಗಳಲ್ಲಿ ಕೊಟ್ಟ ಆಜ್ಞೆಗಳನ್ನು ಅರ್ಥ "ಮಾಡಿಕೊಂಡು ಅದನ್ನು ಕಾರ್ಯ 


ಚಿತ್ರ 3.2310 ಮೋಟೋರೋಲಾ ಸಂಸ್ಥೆಯ MC68020 ಹಸರನ 32 ದ್ವಿಬಿಡಿಗಳ ಸಾಗಣೆಯ 
ಸೂಕ್ಷಸಂಸ್ಕಾರಕವು ಸಕೆಂಡಿಗೆ 2.5 ದಶಲಕ್ಷ ಅನುಜ್ಞೆಗಳನ್ನು ಸೇಸ್ಕಂಸುದ ಸಾಮರ್ಥ್ಯ ಪಡೆದಿದೆ. 


ರೂಪಕ್ಕೆ ತರುವುದು. ನಿಯಂತ್ರಕದ ಮತ್ತೊಂದು ಕೆಲಸ ಗಣಕದ ಸ ಸ್ಮರಣೆ 
ಯೊಡಕೆ ಪ್ರತಿಕ್ರಿಯೆ ನಡೆಸುವುದು ಹಾಗೂ ಮಾನವರು ಗಣಕದೊಡನೆ 
ವ್ಯವಹರಿಸಲು ಉಪಯೋಗಿಸುವ ಉಪಕರಣಗಳೊಡ ನೆ ವರ್ತಿಸುವುದು. 


ಗಣಕದ ಒಳಗಿನ ಒಂದು ನೋಟ ೩೭ 


ಕೇಂದ್ರ ಸಂಸ್ಕರಣಾಂಗವು (ಕೇಂ.ಸಂ.ವಿ) ಅದರ ಎಲ್ಲಾ ಕ್ರಿಯೆಗಳನ್ನು 
ಆ ಎರಡು ವಿಭಾಗಗಳೊಡನೆ (ನಿಯಂತ್ರಕ ವಿಭಾಗ. ಅಂಕಗಣಿತ ತರ್ಕ 
ವಿಭಾಗ) ಸೇರಿ ನಡೆಸುತ್ತದೆ. ಗಣಕ ಕಾರ್ಯ ವಿಧಿಗಳಲ್ಲಿ ಕೊಟ್ಟಿರುವ 
ಆಜ್ಞೆಗಳನ್ನು ಒಂದಾದ ಮೇಲೊಂದರಂತೆ ಪಾಲಿಸುತ್ತದೆ. ಆ ಆಜ್ಞೆಗಳು 
ಸಾವಿರಾರು ಇದ್ದರೂ ಅದೇ ಅನುಕ್ರಮವನ್ನು ಅನುಸರಿಸುತ್ತದೆ. ಕೇಂದ್ರ 
ಸಂಸರಣಾಂಗಕ್ಕೆ ಪೂರ್ಣ ಕೆಲಸವನ್ನು ಒಮ್ಮೆಗೆ ನಡೆಸಲು ಸಾಧ್ಯವಿಲ್ಲ. 
ಅದುದರಿಂದ ಅದು ಆಜ್ಞೆಗಳು, ದತ್ತ, ಉತ್ತರಗಳು ಹಾಗೂ ಬೇಕಾಗಿರುವ 
ಉಳಿದ ವಿವರಗಳನ್ನು ಶೇಖರಿಸಿಟ್ಟುಕೊಂಡು, ಯಾವುದೇ ದೊಡ್ಡ 
ಕೆಲಸವನ್ನೂ ಸಹ ಮಾಡಿ ಮುಗಿಸುತ್ತದೆ. ಆ ರೀತಿ ಶೇಖರಿಸಿಟ್ಟುಕೊಳ್ಳಲು 
ಸಹಾಯಕವಾಗು ವುದು ಅದರ ಸ್ಮರಣಾಂಗ. ಸಂಸ್ಕಾರಕದಲ್ಲಿರುವ 
ಸ್ಮರಣೆಯನ್ನು ಪ್ರಾಥಮಿಕ ಸ್ಮರಣೆ ಅಥವಾ ಆಂತರಿಕ ಸ್ಮರಣೆ 
(PRIMARY MEMORY Of INTERNAL MEMORY)oದು 
ಕರೆಯುವುದು ರೂಢಿ. 

ಪ್ರಾಥಮಿಕ ಸ್ಮರಣೆಯಲ್ಲಿ ಎರಡು ವಿಧ. ಒಂದು ಓದು ಮಾತ್ರ 
ಸ್ಮರಣೆ (ಓಮಾಸ್ಯ, ROM=Read Only Memory), ಮತ್ತೊಂದು 
ಅನಿಯತ ಪ್ರಾಪ್ಯ ಸ್ಮರಣೆ (ಅಪ್ರಾಸ್ಮ =RAM= Random 
Access Memory) 
ಓದು ಮಾತ್ರ ಸ್ಮರಣೆ (ROM = ಓಮಾಸ್ಸ್ರ 

ವಿದ್ಯುತ್‌ ನಿಯಂತ್ರಕವನ್ನು ಒತ್ತಿ (with) ಗಣಕವನ್ನು ಚಾಲನೆ 
ಮಾಡಿದಾಗೆ ಅದು ಪ್ರಾರಂಭವಾಗಲು ಪ್ರತಿಸಲವೂ ಗಣಕಕ್ಕೆ ಕೆಲವು 
ಆಜ್ಞೆಗಳು ಬೇಕಾಗುತ್ತವೆ. ಆ ಆಜ್ಞೆಗಳು ಶಾಶ್ವತ ವಾಗಿರುವಂತೆ ಓದು 
ಮಾತ್ರ ಸ್ಮರಣೆಯಲ್ಲಿ ಶೇಖರಿಸಿರುತ್ತದೆ. ಓದು ಮಾತ್ರ ಸ್ಮರಣೆಯ 


| [a ROM 
[ ಮ Ee] 


| 

4 

| ನಾ RM 
.. ಡ್‌ 


ಜೆ al 


ಚಿತ್ರ 3.24 


೩೮ ನಿಮಗಾಗಿ ಗಣಕಗಳು 


ವಿಷಯಗಳನ್ನು ಎಂದೆಂದಿಗೂ ಬದಲಿಸಲು ಸಾಧ್ಯವಿಲ್ಲ. ಅವು ಶಾಶ್ವತವಾದವು. 
ಆ ಆಜ್ಞೆ ಗಳನ್ನು ಸಮಗ್ರಮಂಡಲದ((!0)ಲ್ಲಿ ಶಾಶ್ವತ ವಾಗಿರುವಂತೆ ರೂಪಿಸಿ 
ಗಣಕದೊಳಗೆ “ಅಳವಡಿಸಿದೆ. 


ಅನಿಯತ ಪ್ರಾಪ್ಮ ಸ್ಮರಣೆ (ಗಸಿ! ಎ ಅಪ್ರಾಸ್ಟ 


ಗಣಕವು ಐದ ಕೆಲಸಗಳನ್ನು ಮಾಡುವಂತೆ ಮಾಡಬೇಕಾದರೆ ಅದಕ್ಕೆ 
ಆ ಬಗೆಯ ಆಜ್ಞೆಗಳನ್ನು ಕೊಡಬೇಕು. ಬೇಕಾದಾಗ ಆ ಆಜ್ಞೆ ಗಳನ್ನು 
ಬದಲಿಸಲು ಸಾಧ್ಯ ವಿರಬೇಕು. ಅವುಗಳನ್ನು ಗಣಕದ ಒಂದು ಸ್ಮರಣೆಯಲ್ಲಿ 
ಸಂಗ್ರಹಿಸಬೇಕು. ಲ ಸ್ಮರಣೆಗೆ ಅನಿಯತ ಪ್ರಾಪ್ಕ ಸ್ಮರಣೆ ಎಂದು ಹೆಸರು. 
ಆ ಅಪ್ರಾಸ್ಮದಲ್ಲಿರುವ “ಆಜ್ಞೆಗಳನ್ನು ಬೇಕಾದಾಗ ಬದಲಿಸಲು ಸಾಧ್ಯ. ಆ 
ಆಜ್ಞೆ ಗಳನ್ನು ಮತ್ತು ದತ್ತವನ್ನು ಅಪ್‌ ಸ್ಮದಲ್ಲ ಶೇಖರಿಸಬಹುದು. ಆದರೆ 
ಗಣಕಕ್ಕೆ ವಿದ್ಯುತ್‌ ' ಹರಿಯವುದನ್ನು ನಿಕ್ಸೆಸಿದಾಗ ಈ ಸ್ಮರಣೆಯಲ್ಲಿರುವ 
ವಿಷಯವು... ಅಳಿಸಿಹೋಗುತ್ತದೆ.. ಈ ಸ್ಮರಣೆಯ. ಸಾಮರ್ಥ್ಯ 
ಪಚ್ಚಾಗಿದ್ದಷ್ಟೂ ಗಣಕದ ಸಂಸ್ಕರಣಾ ಸಾಮರ್ಥ್ಯ ಹೆಚ್ಚಾಗುತ್ತದೆ. 

ಇದುವರೆಗೆ ನೀವು ಗಣಕದ ವಿವಿಧ ಅಂಗಭಾಗಗಳನ್ನು ಪ್ರತ್ಯೇಕವಾಗಿ 
ತಿಳಿದಿರಿ. ಈ ಎಲ್ಲಾ ಅಂಗ ಭಾಗಗಳನ್ನು ಒಟ್ಟಾಗಿರಿಸಿದಾಗ ಹೇಗಿರುತ್ತದೆ 
ಎಂಬುದನ್ನು ಚಿತ್ರ 3.25 ರಿಂದ ತಿಳಿಯಬಹುದು. 
ಗಣಕ ಕೆಲಸ ಮಾಡುವ ವಿಧಾನ 


ಗಣಕದ ಕಾರ್ಯ ನಿರ್ವಹಣಿಗೆ ಮೊದಲು ದತ್ತ ಮತ್ತು ಕಾರ್ಯ 
ವಿಧಿಗಳನ್ನು (ಪ್ರವೇಶಾಂಗ ಎ ಅಜಗ್ರಾಾಕ ) ಅಭಿಗ್ರಾಹಕ ಉಪಕರಣದ 
ಸಹಾಯದಿಂದ ಗಣಕದೊಳ ಳಕ್ಕೆ ಸೇರಿಸಬೇಕು. ಆ ದತ್ತವನ್ನು ಕೊಟ್ಟಿರುವ 
ಕಾರ್ಯ ವಿಧಿಗಳ ಆಜ್ಞೆ ಗಳಿಗನುಗುಣವಾಗಿ ಅದು ಸಂಸರಿಸುತ್ತದೆ. ಈ ರೀತಿ 
ಸಂಸ್ಕರಿಸಿ ಬರುವ ಫಲಿತಾಂಶಗಳನ್ನು ವಿವಿಧ ಅಭಿವೈಕ್ತಕ ಉಪಕರಣಗಳ 
ಸಹಾಯದಿಂದ ನಾವು ಹೊರಗೆ ಬರುವಂತೆ ಮಾಡಬಹುದು. ಹೀಗೆ 
ವಿವಿಧ ಹಂತಗಳಲ್ಲಿ ಗಣಕವು ಕೆಲಸ ಮಾಡುತ್ತದೆ. 

೧. ಅಭಿಗ್ರಾಹಕ ಉಪಕರಣಗಳ ಸಹಾಯದಿಂದ ದತ್ತ ಮತ್ತು 
ಕಾರ್ಯವಿಧಿಗಳನ್ನು ಗಣಕದ ಸಂಸ್ಕರಣಾಂಗದೊಳಕ್ಕೆ ಸೇರಿಸಿದಾಗ 
ಅದು ಅವುಗಳನ್ನು ಸ್ವೀಕರಿಸುತ್ತದೆ. 

೨. ಅಭಗ್ರಾಹಕದ ಮಲಕ ಒಳಹೋದ ದತ್ತ ಮತ್ತು ಗಣಕದ 


ಕಾಯ: ವಿಧಿಗಳು ಅನಿಯತ ಪ್ರಾಪ್ಯ ಸ್ಮರಣೆಯ RAM) 
ವಿಭಾಗದಲ್ಲಿ ಶೇಖರವಾಗುತ್ತವೆ. 


5? 


ಗಣಕದ ಒಳಗಿನ ಒಂದು ನೋಟ ೩೯ 


ಕೇಂದ್ರ ಸಂಸರಣಾಂಗವು (0ನಿಟಿ)ಬೇಕಾಗಿರುವ ಸಂಸ್ಕರಣವನ್ನು 


ನಡೆಸಿ ಪ್ರತಿಯೊಂದು ವಿಭಾಗಕ್ಕೂ ಅಗತ್ಯವಾದ ಆಜ್ಞಿಗಳ್ಲೊತ್ತು ಆ 
ಕೆಲಸವನ್ನು ಸಾಧಿಸುತ್ತದೆ. 

ನಿಯಂತ್ರಕ ವಿಭಾಗವು (೦1)ಸ್ಮರಣೆಯಿಂದ ಆಜ್ಞೆಗಳನ್ನು ಪಡೆಯು 
ತ್ತದೆ. 

ನಿಯಂತ್ರಕ ವಿಭಾಗದಿಂದ ಆಜ್ಞೆಯು ಬಿದಿಸಲ್ಪಟ್ಟು, (DECODED 
= ಮರುಸಂಕೇತಗೊಂಡು)ಬೇಕಾಗಿರುವ ಕ್ರಿಯೆಯು ನಡೆಯುತ್ತದೆ. 
ಅಗತ್ಯವಾದ ಅಂಕಗಣಿತ ಪರಿಕ್ರಿಯೆಗಳಾದ *- , - , *(ಕೂಡು, 
ಕಳ್ಕೆಗುಣಿಸು) ಮತ್ತು ತರ್ಕ ಪ್ರಕ್ರಿಯೆಗಳಾದ ಇ , ಇ , 27 
(ಸಮನಾದ್ದು, ಚಿಕ್ಕದಾದ್ದು, ದೊಡ್ಡದಾದ್ದು)ಗಳನ್ನು ಅಂಕಗಣಿತ- 
ತರ್ಕ-ವಿಭಾಗದಲ್ಲಿ ನಡು, ಲೆಕ ಹಾಕಬೇಕಿದ್ದ ಅಥವಾ 
ಹೋಲಿಸಬೇಕಾಗಿದ್ದ ಕೆಲಸಗಳನ್ನು ನಡೆಸುತ್ತದೆ. 


ಕೇಂದ್ರ ಸ್ಮರಣಾಂಗ 


ಚಿತ್ರ 3.25 


೪೦ ನಿಮಗಾಗಿ ಗಣಕಗಳು 


೭. ಅಂಕಗಣಿತ-ತರ್ಕ ವಿಭಾಗದಿಂದ ಬರುವ ಆಜ್ಞೆಗಳಿಗನುಗುಣವಾ/ 
ಆ ಉತ್ತರವು ಸ್ಮರಣಾಂಗ ವಿಭಾಗಕ್ಕೆ ಹಿಂದಕ್ಕೆ ಕಳುಹಿಸಲ್ಪಟ್ಟು ಅಲ್ಲ 
ಶೇಖರವಾಗುತ್ತದೆ. 

೯. ಶೇಖರವಾದ ಫಲಿತಾಂಶವನ್ನು ವೀಕ್ಷಕ ತೆರೆಯ ಮೇಲೆ ಪ್ರದರ್ಶಿಸಿ 
ನೋಡಬಹುದು ಅಥವಾ ಮುದ್ರಕದ ಸಹಾಯದಿಂದ 
ಮುದ್ರಣವಾಗುವಂತೆ ಮಾಡಬಹುದು. ಅದಕ್ಕೆ ಅವಶ್ಯಕವಾಗುವ 

ುದ್ರಿಸು (PRINT) ಆಜ್ಞೆಯನ್ನು ಕೊಡಬೇಕು. 

೧೦. ಕೇಂದ್ರ ಸಂಸ್ಮರಣಾಂಗವು ಒಂದೇ ಸಮನೆ ಗಣಕ ಕಾರ್ಯ ವಿಧಿಗಳಲ್ಲಿ 
ಕೊಟ್ಟ ಆಜ್ಞೆಗಳಿಗನುಗುಣವಾಗಿ ತಪಾಸಣೆ ನಡೆಸುತ್ತಿರುತ್ತದೆ. ಆ 
ತಪಾಸಣೆ ನಿಲ್ಲಲು ಅದಕ್ಕೆ ಕಾರ್ಯ ವಿಧಿಯು ಮುಗಿಯಿತೆಂದು 
ತಿಳಿಸಬೇಕು. ಅದಕ್ಕಾಗಿ ಗಣಕದ ಪ್ರತಿಯೊಂದು ಕಾರ್ಯವಿಧಿಯು 

ಕಾರ್ಯಕ್ರಮ ಕೊನೆಯಾಗುವ "ಮುಗಿದಿದೆ' ಆಜ್ಞೆಯನ್ನು ಪಡೆದಿರು 

ತ್ತದೆ 

ಮೇಲೆ ತಿಳಿಸಿದ ಸಾಮಾನ್ಯ ವಿವರಣೆಯ ರೀತಿಯಲ್ಲಿಯೆ ಗಣಕ ಕೆಲಸ 
ಮಾಡುತ್ತದೆ. ವಿವಿಧ ಕೆಲಸಗಳನ್ನು ಮಾಡುವಂತೆ ಆಜ್ಞೆಮಾಡಲು ಸಾಧ್ಯ 
ವಿರುವ ಉಪಕರಣಗಳು ಈ ಗಣಕ ಯಂತ್ರಗಳು. ಅವುಗಳು ಹೇಗೆ ಕೆಲಸ 
ಮಾಡುತ್ತವೆಂದು ತಿಳಿಯುವುದೂ ಸಹ ಆಸಕ್ತಿ ಕೆರಳಿಸುವಂತಹುದು. 


ಸಾರಾಂಶ 


ಗಣಕದ ಅತ್ಯಂತ ಪ್ರಮುಖವಾದ ಹಾಗು ಚಟುವಟಿಕೆಯ ಭಾಗ 
ಸಂಸ್ಕರಣಾಂಗ. ಅದರಲ್ಲಿ ಎರಡು ಪ್ರಮುಖ ವಿಭಾಗಗಳಿವೆ. ಅವೇ 
ಸ್ಮರಣಾಂಗ ಮತ್ತು ಕೇಂದ್ರ ಸಂಸ್ಕರಣಾಂಗ. 

ದತ್ತವು ಸಂಸ್ಮರಣವಾದ ಮೇಲೆ ಬರುವ ಉತ್ತರಗಳನ್ನು ಅಭಿವ್ಯಕ್ತ 
(೦7೨೮) ಉಪೆಕರಣಗಳ ಸಹಾಯದಿಂದ ಹೊರಕ್ಕೆ ಪಡೆದುಕೊಳ್ಳ 
ಬಹುದು. ಗ್ರಾಹಿ/ವ್ಯಕ್ತಕ (10೦)ಗಳನ್ನು ಗಣಕದೊಳಕ್ಕೆ ವಿವರಗಳನ್ನು 
ಸೇರಿಸಲು ಹಾಗು ಹೊರಪಡೆಯಲು ಉಪಯೋಗಿಸುವ ಉಪಕರಣಗಳು. 

ಸ್ಮರಣಾಂಗವು ಸಂಸ್ಕಾರಕ ವಿಭಾಗಕ್ಕೆ ಸೇರಿಸಿದ ಎಲ್ಲಾ ದತ್ತ ಮತ್ತು 
ಕಾರ್ಯ ವಿಧಿಗಳನ್ನು ಮತ್ತು ಸಂಸ್ಮರಣೆಗೊಂಡು ಬರುವ ಫಲಿತಾಂಶಗಳನ್ನು 
ಹಾಗೂ: ಹೊರಬರುವ ಉತ್ಪನ್ನಗಳೆನ್ನು ಅದು ಶೇಖರಿಸುತ್ತದೆ. 

ಕೇಂದ್ರ ಸಂಸ್ಸರಣಾಂಗವು ಗಣಕದ ಮೆದುಳು. ಅಲ್ಲಿ ಎಲ್ಲಾ 
ಸಂಸ್ಕರಣೆಗಳು ನಿಯಂತ್ರಣಗೊಳ್ಳುತ್ತವೆ ಮತ್ತು ಲೆಕ್ಕಾಚಾರಗಳು ನಡೆಯು 


ಗಣಕದ ಒಳಗಿನ ಒಂದು ನೋಟ ೪೧ 


ಚಿತ್ರ 3.26 ಗಣಕದೊಳಗೆ ಅಳದ೨ಸಿದ ಕಾಂತ ಶಾಶ್ವತ ತಟ್ಟೆಗಳು ಹಲವು ಬಗೆಯ ಆನ್ವಯ 
ಮೆಲುಸಾಧಕಗಳನ್ನು ಬಳಸಲು ಸಹಾಯಕವಾಗಿ ಎಎಿಥ ಕೆಲಸಗಳನ್ನು ತ್ವರಿತ ಗತಿಯಲ್ಲಿ ನಡೆಸಲು 
ಸಹಾಯಕ. ಆವುಗಳ ಸಂಗ್ರಹ ಸಾಮರ್ಥ್ಯ 10 ಮಗಾಬೈಟ್‌ನಂದ ಹಿಡಿದು 456 ಮೆಗಾಬೈಟ್‌ಗಳ 
ವರೆಗೆ" ಇರುವುವು. ದೊರರುತ್ತದೆ. 


ತ್ತವೆ. ಕೇಂದ್ರ ಸಂಸ್ಕರಣಾಂಗವು ನಿಯಂತ್ರಕ ವಿಭಾಗ ಮತ್ತು ಅಂಕಗಣಿತ- ತರ್ಕ 
ವಿಭಾಗಗಳನ್ನು ಡೆದಿದೆ. 

ನಿಯಂತ್ರಕ ವಿಭಾಗವು ಕಾರ್ಯ ವಿಧಿಯಲ್ಲಿ ಕೊಟ್ಟಿರುವ ಆಜ್ಞೆಗಳನ್ನು 
ಅನುವಾದಿಸುತ್ತದೆ ಮತ್ತು ಗಣಕಕ್ಕೆ ಸೇರಿಸಿರುವ ಎಲ್ಲಾ ಉಪಕರಣಗಳ 
ಜೊತೆ ಪರಸ್ಪರ ವಿನಿಮಯ ಕ್ರಿಯೆ" ನಡೆಸುತ್ತದೆ. 

ಅಂಕಗಣಿತ-ತರ್ಕ ವಿಭಾಗವು (ALU) ಕೇಂದ್ರ ಸಂಸರಣಾಂಗದ 
ಭಾಗವಾಗಿದೆ. ಅಲ್ಲಿ ಎಲ್ಲಾ ಅಂಕಗಣಿತ ಕ್ರಿಯೆಗಳು ಮತ್ತು ಹೋಲಿಸುವ 

4 ತರ್ಕಕ್ರಿಯೆಗಳೂ ನಡೆಯುತ್ತವೆ. 


೪. ಗಣಕಗಳಿಂದ ಕೆಲಸ ಮಾಡಿಸುವ ಬಗೆ ಹೇಗೆ? 


ಗಣಕಕ್ಕೆ ಆಜ್ಞೆ ಗಳನ್ನು ಕೊಟ್ಟು ಅದರಿಂದ ಅನೇಕ ಬಗೆಯ 
ಕೆಲಸ ಗಳನ್ನು” ಮಾಡಿಸಬಹುದು. ಆದರ ಉಳಿದ ಉಪಕರಣಗಳಿಗೆ ಆ ರೀತಿ 
ಆಜ್ಞೆ. ಗಳನ್ನು ಕೊಟ್ಟು ಕೆಲಸ ಮಾಡಿಸ ನ ಸಾಧ್ಯವಿಲ್ಲ. ಉದಾಹರಣೆಗೆ ನೀವು 
ಸೈಕಲ್‌ ಮೇಲೆ ಕುಳಿತು “ಎಲೈ ಸೈಕಲ್ಲೆ ಲ್ಲೇ ನೀನು ನನ್ನನ್ನು ನಾನು ಕೆಲಸ 
ಮಾಡುವ ಸ್ಥಳಕ್ಕೆ ' ಕರೆದುಕೊಂಡುಹೋಗು'" ಎಂದು ಹೇಳಿದರೆ ಅದು 
ಹೋಗಲಾರದು. “ಅದಕ್ಕೆ ನಿಮ್ಮ ಕಾಲಿನ ಅಗತ್ಯವಿದೆ. 

ಗಣಕ ತನ್ನಷ್ಟಕ್ಕೆ ತಾನೆ ಯಾವ ಕೆಲಸವನ್ನು ಪ್ರಾರಂಭಿಸಿ 
ಮಾಡಲಾರದು. ಅದಕ್ಕೆ ಆಜ್ಞೆಗಳನ್ನು ಕೊಡಬೇಕು. ಅದು ಕೆಲಸ ಮಾಡು 
ವಂತೆ ಮಾಡಬೇಕು ಹಾಗೂ ನಿಯಂತ್ರಿಸಬೇಕು. ಗಣಕಕ್ಕೆ ಏನು ಮಾಡ 
ಬೇಕೆಂದು ಹೇಳಿದರೆ ಅದನ್ನು ಮಾತ್ರ ಮಾಡುತ್ತದೆ. ಗಣಕವನ್ನು ಉಪ 
ಯೋಗಿಸಲು 
೧.ಗಣಕ ಯಂತ್ರ - ಸ್ಲಿರಧಾರಕ(ಗೈard Ware) 


“ಸಮಸ್ಯೆಯನ್ನು ಬಿಡಿಸಲು ಕಾರ್ಯವಿಧಿಗಳು 
_ ಮೆಲಿ ಸಾಧಕ (Software) 


೩.ಗಣಕವನ್ನು ನಡೆಸಲು, ಆಜ್ಞೆ ಮಾಡಲು ಮತ್ತು ಅದನ್ನು 
ನಿಯಂತ್ರಿಸ ಸಲು ಜನರು ಬೇಕು” (Human Ware) 

ಈ ಮೂರು ಅಂಶ ಶಗಳೂ ಪ್ರಮುಖವಾದವೇ. ಕಾರ್ಯವಿಧಿಗಳು 
ಗಣಕಗಳಿಂದ ಮಾತ್ರ ಕಾರ್ಯಗತವಾಗುತ್ತವೆ. ಒನರಿಲ್ಲದೆ ಗಣಕವನ್ನು 
ಚಾಲನೆ ಮಾಡಲು ಸಾಧ್ಯವಿಲ್ಲ. ಅಥವ ಗಣಕಕ್ಕೆ ಆಜ್ಞೆ ಮಾಡಲು ಸಾಧ್ಯವ ವಿಲ್ಲ. 

ಮೇಲೆ ಸೂಚಿಸಿದ ಮೂರು ಅಂಶ ಶಗಳನ್ನು ಕೆಲವು ನಿಗದಿತ ತಾಂತ್ರಿಕ 
ಪದಗಳಿಂದ ತಿಳಿಸಬಹುದು. 


ಗಣಕಗಳಿಂದ ಕೆಲಸ ಮುಡಿಸುವ ಬಗೆ ಹೇಗೆ? ೪೩ 


ಸ್ಥಿರಧಾರಕ 

ಗಣಕ ಯಂತ್ರದಲ್ಲಿರುವ ಎಲ್ಲಾ ತಂತಿಗಳು, ಸೂಕ್ತ ಸಂಸ್ಥಾರಕ ಸಮಗ್ರ 
ಮಂಡಲಗಳು, ಅಭಿಗ್ರಾಹಕ(/NPU7)ಮತ್ತು ಅಣೆ ತ(0UTPUT) 
ಉಪಕರಣಗಳನ್ನು ಹಾಗು ಕಾಣಿಸುವ ಅಧವಾ ಬದಲೌಯಿಸಲು ಸಾಧ್ಯ 
ವಿರುವ ಭಾಗಗಳೆಲ್ಲವನ್ನೂ ಒಟ್ಟಾಗಿ ಸೇರಿಸಿ ಗಣಕದ ಸಿರಧಾರಕ ವೆನ್ನು 
ವರು. ಇವೆಲ್ಲ ಗಣಕದ ಭೌತ ಭಾಗಗಳು ಎಂಬುದನ್ನು ಗಮನಿಸಬಹುದು. 


ಮೆಲುಸಾಧಕ 


ಮೆಲುಸಾಧಕವೆಂದರೆ, ಗಣಕವನ್ನು ಉಪಯೋಗಿಸಲು ಸಹಾಯಕ 
ವಾಗುವ ಎಲ್ಲಾ ಕಾರ್ಯ ವಿಧಿಗಳು ಅಥವಾ ಆಜ್ಞೆಗಳು. ಸಾಮಾನ್ಯವಾಗಿ, 
ಈ ಕಾರ್ಯವಿಧಿಗಳನ್ನು ಗ್ರಾಹಿ/ವ್ಯಕ್ತಕ (110) ಉಪಕರಣಗಳಾದ "ಕಾಂತ 
ಜಾರು ತಟ್ಟಿಗಳಲ್ಲಿ ಸಂಗ್ರಹಿಸಬೇಕು. ಅವುಗಳನ್ನು ಕಾದಾಗ 
ಪುನರಾವರ್ತಿಸಿ ಉಪಯೋಗಿಸಲು ಸಾಧ್ಯವಾಗುವುದು. 
ಮಾನವ ಸಾಧನ 

ಗಣಕಗಳನ್ನು ಮಾನವರು ಉಪಯೋಗಿಸುತ್ತಾರೆ. ಅವುಗಳಿಗೆ ದತ್ತ 
ಮತ್ತು ಕಾರ್ಯವಿಧಿಗಳನ್ನು ಒದಗಿಸಿ, ಅವುಗಳಲ್ಲಿರುವ ತಪ್ಪುಗಳನ್ನು 
ಸರಿಪಡಿಸಿ ಅವುಗಳನ್ನು ಸುಸ್ತಿತಿಯಲ್ಲಿಡಲು ಹಾಗು ಕೆಲಸ ಮಾಡಿಸಲು 
ಮಾನವ ಸಾಧನ ಅಗತ್ಯ. ಗಣಕಗಳು ಕೇವಲ ಯಂತ್ರಗಳು ಮಾತ್ರ. 
ಮಾನವರು ಅವುಗಳನ್ನು ಚಾಲನೆ ಮಾಡಬೇಕು. ಆಜ್ಞೆ ಗಳನ್ನು 
ಒದಗಿಸಬೇಕು, ಹಾಗು ನಿರ್ವಹಣೆ ಮಾಡಬೇಕು. 

ಗಣಕವನ್ನು ನೋಡಿಕೊಳ್ಳುವ ಮತ್ತು ಅದನ್ನು ಉಪಯೋಗಿಸುವ 
ಎಲ್ಲ ಜನರನ್ನು “ಸೇರಿಸಿ ಮಾನವ ಸಾಧನವೆನ್ನುವರು. ಮಾನವ ಸಾಧನವೇ 
ಸಜೀವ ಸಾಧನ. 


ಆಜ್ಞೆಗಳೆಂದರೇನು ? 


ಯಾವುದೇ ಕೆಲಸವನ್ನು (ಗಣಕವು ಮಾಡುವಂತೆ ಹೇಳುವ 
ಹೇಳಿಕೆಗಳೇ ಆಜ್ಞೆಗಳು. ನಿಮ್ಮ ಹತ್ತಿರ ಒಬ್ಬ ಕೆಲಸಗಾರನಿದ್ದರೆ ಅವನಿಗೆ 
ನೀವು ಕೆಲಸವೇನೆಂದು ಏನು” ಮಾಡಬೇಕೆಂದು ಹೇಳಬೇಕಾಗುತ್ತದೆ. ಅವು 
ಸಹ ಆಜ್ಞೆಗಳ. ಬೇರೆಯವರಿಗೆ ಆಜ್ಞೆ ಮಾಡಲು ನಿಮಗೇನು 
ತಿಳಿದಿರಬೇಕು. ? ನಿಮ್ಮ ಕೆಲಸಗಾರನಿಗೆ ಅವನು ತಿಳಿದಿರುವ ಭಾಷೆಯಲ್ಲಿ 
ಆಜ್ಞೆ ಮಾಡಬೇಕು. ನೀವು ಕನ್ನಡ ಮಾತನಾಡುತ್ತಿದ್ದರೆ, ನಿಮ್ಮ 
ಕೆಲಸಗಾರನೂ ಸಹ ಕನ್ನಡವನ್ನು ಅರ್ಥಮಾಡಿಕೊಳ್ಳುವಂತಿದ್ದರೆ, ನೀವು 


೪೪ ನಿಮಗಾಗಿ ಗಣಕಗಳು 


ಅವನಿಗೆ ಆ ಭಾಷೆಯಲ್ಲಿಯೇ ಆಜ್ಞೆಗಳನ್ನು ಕೊಡಬೇಕು. ಬದಲಿಗೆ ಅವನಿಗೆ 
ತಿಳಿಯದ ಜರ್ಮನ್‌, ರಷ್ಯನ್‌" (ನಿಮಗೆ ತಿಳಿದಿದ್ದರೆ) ಭಾಷೆಗಳಲ್ಲಿ 
ಆಜ್ಞೆಗಳನ್ನಿತ್ತರೆ ಅವನಿಗೆ ಅದುವುದೂ ಅರ್ಥವಾಗುವುದಿಲ್ಲ ಗಣಕಗಳಿಗೂ 
ಅವು ತಿಳಿಯುವ ಭಾಷೆಯಲ್ಲಿಯೇ ಆಜ್ಞೆಗಳನ್ನು ಕೊಡಬೇಕ. 


ಹಾಗಾದರೆ ಗಣಕವು ಅರ್ಥ ಮಾಡಿಕೊಳ್ಳುವ ಯಾವುದು? 


ಯಂತ್ರ ಭಾಷೆ 

ಗಣಕಗಳು ಒಂದೇ ಒಂದು ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತವೆ. 
ಅದು ಯಂತ್ರಭಾಷೆ. ಯಂತ್ರಭಾಷೆಯು ವಿಲಕ್ಷಣವಾದ ಭಾಷೆ. 'ಅದು 
ಎರಡು ಪದಗಳನ್ನು ಮಾತ್ರ ಪಡೆದಿದೆ. ಆ ಪದಗಳೇ "ಸರಿ" ಅಥವ "ತಪ್ಪು 
ಗಣಕವು ಮಾಡುವ ಪ್ರತಿಯೊಂದು ಕೆಲಸವನ್ನು ಅದು ಯಾವುದಿದ್ದರೂ 
ಅದು "ಸರಿ' ಅಥವಾ ತಪ್ಪು” ಎನ್ನುವುದನ್ನು ಪರೀಕ್ಷಿಸುತ್ತದೆ. ಈ ಎರಡೇ 
ಪದಗಳು ಹೇಗೆ ಆ ಉದ್ದೇಶವನ್ನು ನೆರವೇರಿಸುತ್ತವೆ ಎನ್ನುವುದನ್ನು ಅರ್ಥ 
ಮಾಡಿಕೊಳ್ಳಬೇಕು. ಕೇವಲ ಈ ಎರಡೇ ಪದಗಳನ್ನು ಮಾತ್ರ 
ಉಪಯೋಗಿಸಿಕೊಂಡು ಅನೇಕ ವಿಷಯಗಳನ್ನು ತೀರ್ಮಾನಿಸಬಹುದು. ಆ 
ಬಗೆಯ ತೀರ್ಮಾನವನ್ನು ಗಣಕ ಮಾಡುತ್ತದೆ. ಉದಾಹರಣೆಗೆ ಕೆಳಗಿನ 
ವಾಕ್ಯಗಳನ್ನು ನೋಡಿ. 


ನೀವು ಮಾತನಾಡಬಲ್ಲಿರಿ ಸರಿ 
ನೀವು ಹಾರಬಲ್ಲಿರಿ ತಪ್ಪು 
ನೀವು ನಡೆಯುವಿರಿ ಸರಿ 


ವಿದ್ಯುತ್‌ ನಿಯಂತ್ರಕಗಳು ನಿಶ್ಚಲ ಅಥವಾ ಚಲ ಸ್ಥಿತಿಯಲ್ಲಿರುತ್ತವೆ ಸರಿ 


ವಿದ್ಯುಚ್ಛಕ್ತಿಯಿಂದ ಕೆಲಸ ಮಾಡುವ ಯಾವುದೇ ಉಪಕರಣದಲ್ಲಿ 
ವಿದ್ಯುತ್‌ ನಿಯಂತ್ರಕ ($SWITCಗ)ವಿರುತ್ತದೆ. ಅದನ್ನು ಚಾಲನೆ 
ಮಾಡಿದಾಗ (ON) ಅದು ವಿದ್ಯುತ್ತನ್ನು ಹರಿಯಲು ಬಿಡುತ್ತದೆ. ಅವನ್ನು 
ನಿಶ್ಚಲ ಸ್ಥಿತಿಯಲ್ಲಿರಿಸಿದಾಗ (೦೯8)ವಿದ್ಯುತ್‌ ಹರಿಯುವುದು ನಿಲ್ಲುತ್ತದೆ. 
ವಿದ್ಯುತ್‌ ನಿಯಂತ್ರಕವನ್ನು ಚಾಲನೆ ಮಾಡಿದಾಗ ಉಪಕರಣ "ಕಸ 
ಮಾಡುತ್ತದೆ. ಆ ನಿಯಂತ್ರಕವನ್ನು ಆರಿಸಿದಾಗ ಉಪಕರಣ ಕೆಲಸ 
ಮಾಡುವುದನ್ನು ನಿಲ್ಲಿಸುತ್ತದೆ. “ಅಂದರೆ ಉಪಕರಣಗಳು ಕೆಲಸ ಮಾಡುತ್ತವೆ 
ಅಥವಾ ಕೆಲಸ ಮಾಡುವುದಿಲ್ಲ. ಗಣಕಗಳು ಈ ಸ್ಥಿತಿಯನ್ನನುಸರಿಸಿ “ಚಲ” 
ಅಥವಾ *ನಿಶ್ಚಲ' ಸ್ಥಿತಿಯಲ್ಲಿ "ಸರಿ - ನಿಜ' ಅಥವಾ "ಸುಳ್ಳು - ಇಲ್ಲ” 


ಗಣಕಗಳಿಂದ ಕೆಲಸ ಮುಡಿಸುವ ಬಗೆ ಹೇಗ? ೪೫ 


ಚಿತ್ರ 4.1: ಎರಡು ಕೃತಿಗಳನ್ನು ಆನೇಕ ಉಪಕರಣಗಳಿಂದ ದ್ರತಿಸಿಧಿಸಲು ಸಾಧ್ಯವಿದ. 

ವನ್ನು ಗ್ರಹಿಸುತ್ತವೆ. ಈ ರೀತಿ ಸರಿ ಮತ್ತು ಸುಳ್ಳನ್ನು ನಿರ್ಧರಿಸುವ ದಶಕ 
ಹೆಚ್ಚು ನಿಯಂತ್ರಕ (SWITCH) ಗಣಕದಲ್ಲಿವೆ. ಅವುಗಳು"ಚಲ'ಅಥವ 
“ನಿಶ್ಚಲ ್ಥಿತಿಯಲ್ಲಿರುವಂತೆ ಆಜ್ಞೆ ಮಾ ಡಬಹುದು. ವಿದ್ಯುತ್‌ ನಿಯಂತ್ರಕ 
“ಚಲಿ” ಅಥವಾ "ನಿಕ ಶ್ರಲ' ಸ್ಥಿತಿಂ ಯಲ್ಲೆರಡರಲ್ಲೂ ಏಕ ಈ 

ಕಾಲದ ರಲಾರದು: ದ್ರ ಶಿ ಸ್ಥಿತಿಯನ್ನು ಅಂಕಿ "1'ರಿಂದಲೂ ಮತ್ತು 
ಅದು "ನಿಶ್ಚಲ' ಸಿತಿಯಲ್ಲಿರುವುವನ್ನು ಅಂಕಿ '0' ಯಿಂದಲೂ ಸೂಚಿಸಲು 
ಸಾಧ್ಯ. ಗಣಕದ ನಿಲ್ಲ ಕ್ಷೇ ಲಸಗಳನ್ನೂ “ಸೊನ್ನೆ ಎ ೦' ಅಥವ "ಒಂದು ವ 
೧" ಈ ಎರಡೇ ಅಂಕಿಗಳನ್ನು ಉಪಯೆ (ಗಿಸಿಕೊಂಡು ತೋರಿಸಬಹುದು. 
ಇಲ್ಲಿ ಎರಡು ಸ್ಥಿತಿಗಳು [ಚೆಲ ಮತ್ತು ನಿಶ್ಚಲ] ಮಾತ್ರವಿರುವುದರಿಂದ 
ಅದಕ್ಕೆ "ದ್ವಿಮಾನ ೯ (BINARY)Sೆಂದು ಹೆಸರು. ಗಣಕಗಳು ಈ ದ್ವಿಮಾನ 


pL ನಿಮಗಾಗಿ ಗಣಕಗಳು 


ಭಾಷೆಯನ್ನು ಉಪಯೋಗಿಸುತ್ತವೆ ಮತ್ತು ಅರ್ಥ ಮಾಡಿಕೊಳ್ಳುತ್ತವೆ. ಈ 
“ದ್ವಿಮಾನ” ಭಾಷೆಗೆ *ಯಂತ್ರಭಾಷೆ' ಎಂದು ಹೆಸರು. 


ಗಣಕಗಳು ದ್ವಿಮಾನ ಭಾಷೆಯನ್ನು ಮಾತ್ರ ಅರ್ಥಮಾಡಿ 
ಕೊಳ್ಳುತ್ತವೆ. 


ನೀನು "ಮಾತನಾಡ ಬಲ್ಲೆ ನಿಜ 1 
ನೀನು ಹಾರಬಲ್ಲೆ ಸುಳ್ಳು 0 
ನು ನಡೆಯಬಲ್ಲೆ ನಿಜ 1 


ಗಣಕಗಳು ಯೋಚಿಸುತ್ತವೆಯೇ? 


ಇಲ್ಲ! ಅವುಗಳಿಗೆ ಆಜ್ಞೆಮಾಡಿದ ರೀತಿಯಲ್ಲಿ ಅವು ಕೆಲಸ 
ಮಾಡುತ್ತವೆ. ಗಣಕಗಳು ಅರ್ಥ ಮಾಡಿಕೊಳ್ಳುವುದು ಅವುಗಳಲ್ಲಿರುವ 
ನಿಯಂತ್ರಕಗಳ ಮೂಲಕ ವಿದ್ಯುತ್‌ ಹರಿಯುವುದನ್ನು ಮಾತ್ರ. ಈ 
ವಿದ್ಯುತ್‌ ಹರಿಯುವುದನ್ನು ದಶಲಕ್ಷಕ್ಕೂ ಹೆಚ್ಚು ನಿಯಂತ್ರಕಗಳ ಮೂಲಕ 
ನಿಯಂತ್ರಿಸಬಹುದು. ಅವು ಚಲ ಶಿದ್ಕುತ್‌ ಹರಿಯುವ ಅಥವಾ 
ನಿಶ್ಚಲ್‌ ವಿದ್ಯುತ್‌ ಹರಿಯದ ಸ್ಥಿತಿಯಲ್ಲಿರುತ್ತವೆ. ಗಣಕಗಳು ವಿದ್ಯುತ್ತಿನ 
ಮೂಲಕ ಕೆಲಸ ಮಾಡುವುದರಿಂದ ಹಾಗು ನಂಬಲಸಾಧ್ಯವಾದ ವೇಗದಲ್ಲ 
ಕೆಲಸ ಮಾಡುವುದರಿಂದ ಅವು ಯೋಚಿಸುವಂತೆ ನಮಗನ್ನಿಸುತ್ತದೆ. ಕೇವಲ 
ನನು ಎರ ಗಣಕ ಹತ್ತು ಲಕ್ಷಕ್ಕೂ ಹೆಚ್ಚು ಕ್ರಿಯೆಗಳನ್ನು 
ನಡೆ 


ಗಣಕಗಳ ವೇಗ 


ಗಣಕ ಕೆಲಸ ಮಾಡುವ ವೇಗವನ್ನು ಸೆಕೆಂಡಿನ ಸಣ್ಣ ಭಾಗದಿಂದ 
ಅಳೆಯ ಬೇಕಾಗುತ್ತದೆ. ಅದಕಾಗಿ ಅನೇಕ “ಪದಗಳನ್ನು ಈ ಉದ್ದೇಶಕ್ಕಾಗಿ 
ಬಳಸಬೇಕಾಗುವುದು. ಅವುಗಳೆ ಸಹಾಯದಿಂದ ಗಣಕದ ವೇಗವನ್ನು 
ಸೂಚಸಬಹುದು ಅಥವಾ ಅಳತೆ ಮಾಡಬಹುದು. ನಾವು ಕಾಲವನ್ನು 
ವರ್ಷ, ದಿನ ಗಂಟೆ, ನಿಮಿಷಗಳಲ್ಲಿ ಅಳೆಯುತ್ತೇವೆ. ಕೆಲವು ಸಲ 
ಸೆಕೆಂಡುಗಳಲ್ಲಿ ಅಳತೆ ಮಾಡಬಹುದು. ಸೆಕೆಂಡಿನ ಸಣ ಅಂಶದ 
ಕಾಲಾವಧಿಯನ್ನು ಅಪರೂಪಕ್ತೆ ಬಳಸಬಹುದು. ಆದ ಗಣಕದ 
ಕಾಲವನ್ನು ಸೆಕೆಂದಿನ * ಅತ್ವಂ ಸಣ್ಣ  ಭಾಗಾಂಶದಿಂದ 


ಗಣಕಗಳಿಂದ ಕೆಲಸ ಮುಡಿಸುದ ಬಗೆ ಹೇಗ? ಲ 


ಅಳೆಯಬೇಕಾಗುವುದು. ಏಕೆಂದರೆ ಅವುಗಳ ವೇಗ ಅಷ್ಟು ಅಧಿಕ. 
ಆ ಅಳತೆಯ ಮಾನಗಳೇ 


ಮಿಲಿ ಸೆಕೆಂಡ್‌ (ಗಾ) 


[ಸೆಕೆಂಡಿನ ಒಂದು ಸಾವಿರ ಭಾಗದಲ್ಲಿ ಒಂದು ಭಾಗ] ನರ್ಸ್ಯಾ103 


ಮೈಕ್ರೊಸೆಕೆಂಡ್‌ (Ms) ಎ [ಸೆಕೆಂಡಿನ ದಶಲಕ್ಷ ಪಾಲಿನಲ್ಲಿ ಒಂದು ಭಾಗ] 


ಕಾ ಕ 
:ಹಾರ್ಹ-1977-0.000,001 


ನ್ಯಾನೊ ಸೆಕೆಂಡ್‌ (೧5) ಇ 
[ಸೆಕೆಂಡಿನ ಶತಕೋಟಿ ಪಾಲಿನಲ್ಲಿ ಒಂದು ಭಾಗ] ಎ 


oS 
ಸಸಾರ” 10 “=0.000,000,001 


ಪಿಕೊ ಸೆಕೆಂಡ್‌(೧5) = 
[ಸೆಕೆಂಡಿನ ಒಂದು ಲಕ್ಷಕೋಟಿಯಲ್ಲಿ ಒಂದು ಭಾಗ] 


ಮು ಎವಾ ತ ಗಟ 
75000೦೦೦೦೦೦೦” 1° =0.000000000001 


ಉದಾಹರಣೆಗೆ ಒಬ್ಬ ವ್ಯಕ್ತಿ ಎಂಟು ಅಂಕಿಗಳಿರುವ ಎರಡು 
ಸಂಖ್ಯೆಗಳನ್ನು ಗುಣಿಸಲು ಒಂದು ನಿಮಿಷವನ್ನು ತೆಗೆದುಕೊಳ್ಳುತ್ತಾನೆ ಣೆ 
ಎಂದು ಭಾವಿಸಿ. ಮೊದಲನೇ ತಲೆಮಾರಿನ ಗಣಕಗಳಿಗೆ ಈ ಕೆಲಸ ಮೂಡ 
ಮುಗಿಸಲು 25 ಮಿಲಿ ಸೆಕೆಂಡುಗಳು ಸಾಕು. ಅಂದರೆ ಮಾನವನು ಆ 
ಎರಡು ಸಂಖ್ಯೆಗಳನ್ನು ಗುಣಿಸಲು ತೆಗೆದುಕೊಳ್ಳುವ ಒಂದು ನಿಮಿಷದಲ್ಲಿ 
ಗಣಕವು 2460 ಗುಣಾಕಾರಗಳನ್ನು ಮಾಡಿ ಮುಗಿಸುತ್ತದೆ. ಎರಡನೆ ತಲೆ 
ಮಾರಿವ ಗಣಕಕ್ಕೆ ಆ ಎರಡು ಸಂಖ್ಯೆಗಳನ್ನು ಗುಣಿಸಲು 25 ಮೈಕ್ರೋ 


೪೮ ನಿಮಗಾಗಿ ಗಣಕಗಳು 


ಸೆಕೆಂಡ್‌ ಸಾಕು. ಅಂದರೆ ಅದು ಒಂದು ನಿಮಿಷದಲ್ಲಿ 2.4 ದಶಲಕ್ಷ 
ಗುಣಾಕಾರವನ್ನು ಮಾಡಿ ಮುಗಿಸುತ್ತದೆ. 


ಒಂದು ದ್ವಿಮಾನ ಬಿಡಿಯ ಶೇಖರಣೆ 


ಗಣಕವು ದತ್ತ ಮತ್ತು ಆಜ್ಞೆಗಳನ್ನು ಸ ಸ್ಮರಣಾಂಗದಲ್ಲಿ ಅದು ವಾಸ್ತವ 
ವಾಗಿ ಸಂಸ್ಕರಣಾ ಕ್ರಿಯೆ ನಡೆಸುವುದಕ್ಕೆ ಮೊದಲು ಶೇಖರಿಸುತ್ತದೆ. 
ಹಾಗಾದರೆ ಅದು ಹೇಗೆ ಈ ವಿವರಗಳನ್ನು ಶೇಖರಿಸುತ್ತದೆ? 

ಗಣಕಗಳು ವಿವರಗಳನ್ನು ದ್ವಿಮಾನ ಬಿಡಿಗಳನ್ನು ಉಪಯೋಗಿಸಿ 
ಕೊಂಡು ಬೇಕಾಗಿರುವ ವಿವರಗಳನ್ನು ಶೇಖರಿಸು ತ್ತವೆ." ದ್ವಿಮಾನಬಿ. 
ದ್ವಿಬಿಡಿ (BINARY DIGIT =BIT= 5ಬಿಟ್‌)ಯು, "ಗಣಕವು ಶೇಖರ 
ಸಾಧ್ಯವಿರುವ ಅತ್ಯಂತ ಕಡಿಮೆ ಬೆಲೆಯನ್ನು ಪ್ರತಿನಿಧಿಸುತ್ತದೆ. ಅದು 
ದ್ವಿಮಾನ ಅಂಕಿ -ದ್ವಿಃ ನಿದಿಯು ದ್ವಿಮಾನ ಅಂಕಿಯಿಂದ ಬಂದ: - 


ಕ್ಷ (3 


ಸೊನ್ನೆ ಅಥವಾ ಒಂದು 


b bp | | 


ದ್ವಿಬಿಡಿಯನ್ನು 0 (ಸೊನ್ನೆ ಇ ಅಚಲ) ಅಥವಾ.1 (ಒಂದು ಇ ಚಲ)ರಿಂದ 
ಸೂಚಿಸಬೇಕು. 


ಪುಲ ವಿವರಗಳನ್ನು ಶೇಖರಿಸುವುದು 


ಗಣಕಗಳು ಕೇವಲ ಒಂದು ವಿವರವನ್ನು ಮಾತ್ರವಲ್ಲದೆ ಅನೇಕ ವಿವರ 
ಗಳನ್ನು ಶೇಖರಿಸಬೇಕಾಗುತ್ತದೆ. ದ್ವಿಬಿಡಿಯ " ರೀತಿ ಒಂದು ದ್ವಿಬಿಡಿಯನ್ನು 
ಮಾತ್ರ. ಉಪಯೋಗಿಸಿಕೊ ಇಡು ಬೆಂದು ಬೆಲೆಯನ್ನು ಶೇಖನಿಸಬಹುದು. 
ವಿವರಗಳನ್ನು ಶೇಖರಿಸಲು ಗಣಕಗಳು ಕೇವಲ ಒಂದು ದ್ವಿಬಿಡಿಗಿಂತ ಹೆಚ್ಚು 
ದ್ವಿಬಿಡಿಗಳನ್ನು ಅಪೇಕ್ಷಿಸುತ್ತವೆ. ಅವುಗಳಿಗೆ ದ್ವಿಬಿಡಿ ಪದ “(BYTE)ವೆಂದು 
ಹೆಸರು. ದ್ವಿಬಿಡ ಪದೆಪೆಂದರ 8 ದ್ವಿಬಿಡಿಗಳ “ಒಂದು ಗುಂಪು. ಈ ದ್ವಿಬಿಡಿ 


ಗಣಕಗಳಿಂದ ಕೆಲಸ ವಗಿಸುವ ಬಗೆ ಹೇಗ? ೮೯ 


ಪದವನ್ನು ಉಪಯೋಗಿಸಿಕೊಂಡು ಗಣಕದ ಸ ಸ್ಮರಣ ಸಾಮಥ್ಯ ೯ವನ್ನು ಅಳತೆ 
ಮಾಡಬೇಕು. ನಾಲ್ಕು ದ್ವಿಬಿಡಿಗಳಿರುವ ಪದಕ್ಕೆ ನಿಬಲ್‌ ಎಂದು ಹೆ . ಆದರೆ 
ನಿಬಲ್‌ ಹೆಚ್ಚು ಬಳಕೆಯಲ್ಲಿಲ್ಲ. ಗಣಕವು ಯಾದ್ರವೇ ಒಂದು ಅಕ್ಷ ಕರವನ್ನು ಒಂದು 
ದ್ವಿಬಿಡಿ ಪದೆದಿಂದ ಪ್ರತಿನಿಧಿಸಿ ಶೇಖರಿಸ ತ್ತೆ. ಒಂದು ದ್ವಿಬಡಿ ಪದದಲ್ಲಿ 
ಯಾವುದೇ ದ್ವಿಬಿಡಿಯು ಚಲ ಅಥವ ನಿಶ್ಚಲ (1 “ಅಥವಾ 0) 
ಸ್ಥಿತಿಯಲ್ಲಿರಬಹುದು. 


ದೊಡ್ಡದಾದ ವಿವರಗಳನ್ನು ಶೇಖರಿಸುವುದು:- 


ಗಣಕದಲ್ಲಿ ದೊಡ್ಡ ಪ್ರಮಾಣದ ಸ್ಮರಣಾಂಗದಿದ್ದರೆ, ಅದು ಹೆಚ್ಚು 
ದತ್ತ ಮತ್ತು ಕಾರ್ಯ ವಿಧಿಯನ್ನು ಶೇಖರಿಸುತ್ತದೆ ಮತ್ತು ಸಂಸರಿಸುತ್ತದೆ. 
ಗಣಕವು ಇದಕ್ಕಾಗಿ ಅನೇಕ ದಶಲಕ್ಷ ಅಕ್ಷರಗಳನ್ನು ಶೇಖರಿಸಬೇಕುಗುತ್ತದೆ. 
ಅಂದರೆ ಅನೇಕ” ದ್ವಿಬಿಡಿ ಪದಗಳಷ್ಟು ಸ್ಮರಣೆ ಬೇಕು. ಅದಕಾಗಿ ದಶ ಲಕ್ಷ 
ಅಕ್ಷರಗಳಿಗೂ ಹೆಚ್ಚೆ ಶೇಖರಿಸಲು ಸಾಧ್ಯವಾಗುವಂತೆ ಗಣಕಗಳ ರಚನೆಯಿ 
ರುತ್ತಿದೆ. ಅದನ್ನು ಸುಲಭವಾಗಿ ಪ್ರತಿನಿಧಿಸಿ ಹೇಳಲು ದ್ವಿಬಿಡಿ ಪದಗಳನ್ನು 
ಕೆಲವು ನಿಗದಿತ ದೊಡ್ಡ ಗುಂಪುಗಳಾಗಿ ಮಾಡಬೇಕು. ಆ 'ರೀತಿ ಮಾಡುವುದ 
ರಿಂದ ' ನಮಗೆ ಶೇಖರಣಾ ಸಾಮರ್ಥ್ಯವನ್ನು ಜ್ಞಾ ಪಕ ವಿಟ್ಟುಕೊಳ್ಳಲು 
ಸುಲಭವಾಗುತ್ತದೆ. 


1ಕಿಲೋ ಬೈಟ್‌(1/48) -210 ೬1024 ಬೈಟ್‌ಗಳು 
(ಒಂದು ಕಿಲೋ ದ್ವಿಬಡಿ ಪದ) (1024 ದ್ವಿಬಿಡಿಪದಗಳು) 
1 ಮೆಗಾ ಬೈಟ್‌(1!/8) 51024 ಕಿಲೋ ಬೈಟ್‌ 
1 ಗಿಗಾ ಬೈಟ್‌(18) 51024 ಮೆಗಾಬೈಟ್‌ 
ಮೇಲೆ ಸೂಚಿಸಿದ ಮಾನಗಳಾದ K8,MB ಮತ್ತು GB (ಚ, 
ಮೆಬ್ಳೈ ಮತ್ತು ಗಿಬ್ಳೆ)ಗಳನ್ನು ಸ `ರಣೆಯ ಅಳತೆಗಾಗಿ ಉಪ ಸಬೇಕು 


ಗಣಕದಲ್ಲಿ ಬಂದು ಮೆಗಾಬೈಟ್‌ ಸ್ನ ಸ್ಮರಣೆಯಿದ್ದರೆ ಅದಕ್ಕೆ ಬ ದಶಲಕ್ಷ 
ಅಕ್ಷರಗಳನ್ನು ಶೇಖರಿಸುವ ಸಾಮಥ್ಯ ೯ವಿದೆ. ಒಂದು ಗೆಗಾಬ್ಕೈ ಟ್‌ ಸ್ಮರಣೆ 
ಒಂದು ಬಿಲಿಯನ್‌ (ನೂರು ಕೋಟಿ) ಅಕ್ಷರಗಳನ್ನು ಶೇಖರಿಸುತ್ತದೆ. 
ವಿಜ್ಞಾನಿಗಳು 5 ರಿಂದ 6 ಗಿಗಾಬೈಟ್‌ಗಳ ಸ್ಮರಣ ಸಾಮರ್ಥ್ಯದ 
ಗಣಕಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿದ್ದಾರೆ. ಆ ಬಗೆಯ ಹೆಚ್ಚು ಸ್ಮರಣೆ 
ಶಕ್ತಿಯ ಗಣಕಗಳು ಅತ್ಯಂತ ಶಕ್ತಿಶಾಲಿಯಾಗಿದ್ದು ನಂಬಲಸಾಧ್ಯವಾದ 
ವೇಗದಲ್ಲಿ ಕೆಲಸ ಮಾಡುತ್ತವೆ. 


೫೦ ನಿಮಗಾಗಿ ಗಣಕಗಳು 


ಗಣಕಗಳಿಗೆ ಆಜ್ಞೆಮಾಡಲು ಉಪಯೋಗಿಸುವ ಉನ್ನತ ಭಾಷೆ 


ಗಣಕಗಳು ಅವುಗಳಿಗೆ ಆಜ್ಞೆಮಾಡಿದ ಕೆಲಸವನ್ನಷ್ಟೇ ಮಾಡುತ್ತದೆ 
ಅವುಗಳಿಗೆ ಅಜ್ಜ ಮಾಡಲು ಯಂತ್ರ ಭಾಷೆಯಾದ 1 "ಮತ್ತು 0 ಗಠೆನ್ನು 
ಬಳಸಬಹುದು. ಆದರೆ ಆ ಯಂತ್ರ ಭಾಷೆಯಲ್ಲಿ ಆಜ್ಞೆ ಜ್ಲೈಮಾಡುವುದು 
ಅತ್ಯಂತ ಶ್ರಮದ ಕೆಲಸ. ಆ ರೀತಿಯ ಯಂತ್ರ ಭಾಷೆ, ಕೆಲವೇ ಜನರಿಗೆ 
ಮಾತ್ರ ತಿಳಿದಿರುತ್ತದೆ. 

ಗಣಕಗಳು ನಾವು ಮಾತನಾಡುವ ಭಾಷೆಯನ್ನೆ ಶಿಳಿದಿದ್ದರೆ ನಾವು 
ಅವುಗಳಿಗೆ ನಮ್ಮ ಭಾಷೆಯಲ್ಲಿಯೇ ಆಜ್ಞೆಗಳನ್ನಿತ್ತು ಕೆಲಸ ಮಾಡಿಸ 
ಬಹುದು. ಆದರೆ ಅವು ನಾವು ಮಾತನಾಡುವ ಭಾಷೆಯನ್ನು 
ಅರ್ಥಮಾಡಿಕೊಳ್ಳ ಲಾರವು. ಅವು ಕೇವಲ ಯಂತ್ರಭಾಷೆಯನ್ನು ಮಾತ್ರ 
ಅರ್ಥ ಮಾಡಿಕೊಳ್ಳುತ್ತವೆ. ಈ ಒಂದು ಭಾಷಾ ಮಿತಿಯನ್ನು ನಿವಾರಿಸಲು 


ಹಾಗು ಗಣಕದೊಡನೆ ಸಂವಾದ ನಡೆಸಲು ವಿಜ್ಞಾನಿಗಳು ಸುಲಭವಾದ 
ವಿಧಾನಗಳನ್ನು ಅಭಿವೃದ್ದಿ ಪಡಿಸಿದ್ದಾರೆ. ಇದು: ಜನರು * ಅರ್ಥ ಮಾಡಿಕೊಳ್ಳುವ 
ಉನ್ನತ ಮಟ್ಟದ ಭಾಷೆ. ಜನರು ಮಾತನಾಡುವ ಭಾಷೆಯನ್ನು 
ಉಪಯೋಗಿಸಿಕೊಂಡು ಗಣಕ ಕೆಲಸ ಮಾಡುವಂತೆ ಸಸ 11 ಈ 
ಉನ್ನತ ಭಾಷೆಯಲ್ಲಿ ಜನರು ಸ್ವಾಭಾವಿಕವಾಗಿ ಉಪಯೋಗಿಸುವ ಇಂಗ್ಲಿಷ್‌ 
ಅಥವಾ ಯಾವುದೇ ಭಾಷೆಯ ಪದಗಳನ್ನು piss ಗಣಕಗಳಿಗೆ 
ಆಜ್ಞೆಮಾಡಬಹುದು. ಅನೇಕ ಬಗೆಯ ಉನ್ನತ ಭಾಷೆಗಳು ಒಳಕೆಯಲ್ಲಿವೆ. ಆ 
ಉನ್ನತ ಭಾಷೆಯ ಕೆಲವು ಹೆಸರುಗಳನ್ನು ಚಿತ್ರ 4.2ರಲ್ಲಿ ಪಟ್ಟಿ ಮಾಡಿದೆ. 
ಗಣಕ ಕಾರ್ಯ ವಿಧಿಗಳನ್ನು ಸಾಮಾನ್ಯ ವಾಗಿ ಒಂದು ಉನ್ನತಮಟ್ಟದ 
ಭಾಷೆಯಲ್ಲಿ (ಉದಾಃ- ಬೇಸಕ್‌ನಲ್ಲಿ) ಬರೆದು ಗಣಕದ ಭಾಷೆಯಾದ 
ಯಂತ್ರ ಭಾಷೆಗೆ ' ಭಾಷಾಂತರಿಸಬೇಕು. ಪ್ರತಿಯೊಂದು ಉನ್ನತಮಟ್ಟದ 


ಗಣಸಗಳಂದ ಕೆಲಸ ಮುಡಿಸುವ ಬಗೆ ಹೇಗ? ಣಿ 


ಭಾಷೆಯೂ ತನಗೇ ಪ್ರತ್ಯೇಕವಾದ ಗುಣ ಲಕ್ಷಣಗಳನ್ನು ಪಡೆದಿರುವುದರಿಂದ 
ಪ್ರತಿಯೊಂದು ಭಾಷೆಯನ್ನು ಭಾಷಾತರಿಸೆಲು ಪ್ರತ್ಯೇಕ ಭಾಷಾಂತರಿ 
ಬೇಕಾಗುತ್ತದೆ. 


ಗಣಕದ ಉನ್ನತ ಭಾಷೆಗಳು: 


ಮೇಲೆ ಶಿಳಿಸಿದ ಉನ್ನತ ಮಟ್ಟದ ಭಾಷೆಗಳಾದ ಬೇಸಿಕ್‌, 
ಕೋಬಾಲ್‌, ಪೋರ್ಟಾನ್‌, ಪಾಸ್ಕಲ್‌, ಸಿಗಳ ಜೊತೆಗೆ ಲೋಗೋ, ಲಿಸ್ಟ್‌ 
ಏಡಿಐಎ, ಪೈಲಟ್‌ ಮೊದಲಾದಪ್ರೆ ಗಣಕಗಳಿಗೆ ಆಜ್ಞೆಗಳನ್ನು ಕೊಡಲು 
ಸರಳವೂ ” ಮತ್ತು ಸುಲಭವೂ ಆಗಿವೆ. ಆ ಅಜ್ಞೆಗಳು (ಗಣಕ 
ಕಾರ್ಯವಿಧಿಗಳು) ಉನ್ನತ ಭಾಷೆಗಳಲ್ಲಿ ಅಂದರೆ ಇಂಗ್ಲಿಷ್‌ನಲ್ಲಿ ಬರೆದ 
ಆಜ್ಞೆಗಳಾಗಿವೆ. ಇಂಗ್ಲಿಷನ್ನು ಗಣಕಗಳು ಅರ್ಥ ಮಾಡಿಕೊಳ್ಳಲ ಸಾರವು. ಈ 
ಉನ್ನತ ಭಾಷೆಯಲ್ಲಿ ಬರೆದ ಪದಗಳನ್ನು ಯಂತ್ರಭಾಷೆಗೆ ವಿಶಿಷ್ಟ 
ಕಾರ್ಯವಿಧಿಗಳಿಂದ ಪರಿವರ್ತಿತ (ಭಾಷಾಂತರ)ವಾಗುವಂತ ಮಾಡಬೇಕು. 


ಕಾಯ್ದಿಟ್ಟಪದಗಳು:(೧೯5೯೧/೯೧ WORDS) 


ಮೇಲೆ ಸೂಚಿಸಿದಂತೆ ಗಣಕದ ಅನೇಕ ಉನ್ನತ ಭಾಷೆಗಳು 
ಬಳಕೆಯಲ್ಲಿವೆ. ಪ್ರತಿಯೊಂದು ಉನ್ನತ ಭಾಷೆಯಲ್ಲಿಯೂ ನಿಗದಿತ 
ಪದಗಳು ಗಣಕಗಳ ಆಜ್ಞೆಗಳಿಗೆ ನಿಗದಿತವಾಗಿವೆ.. ಆ. ಪದಗಳು 
ಆಂಗ್ಲಭಾಷೆಯ ಪದಗಳ ರೀತಿಯಲ್ಲಿಯೇ ಇವೆ. ಉನ್ನತ ಭಾಷೆಯಲ್ಲಿ 
ಗಣಕಗಳಿಗೆ ಆಜ್ಞೆಮಾಡಲ.: ಉಪಯೋಗಿಸುವ ಪದಗಳಿಗೆ ಕಾಯ್ದಿಟ್ಟ 
ಪದಗಳೆಂದು ಹೆಸರು. ಈ ಪದಗಳನ್ನು ಯಂತ್ರ ಭಾಷೆಗೆ 
ಭಾಷಾಂತರಿಸಬೇಕಾಗಿರುವ ಕ್ರಿಯೆಗಳನ್ನು ಗಣಕಗಳೇ ಮಾಡುವಂತೆ 
ಮಾಡಬಹುದು. 


೫. ಸಮಸ್ಯೆಗಳಿಗೆ ಗಣಕಗಳಿಂದ ಪರಿಹಾರ 


ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡು ಹಿಡಿಯುವುದು 


ಗಣಕಗಳಿಗೆ ಅನೇಕ ಕೆಲಸಗಳನ್ನು ಮಾಡುವಂತೆ ಆಜ್ಞೆಗಳನ್ನಿತ್ತು 
ಕೆಲಸಮಾಡಿಸಬಹುದು. ಅವು ಆಟಗಳನ್ನು ಆಡಬಲ್ಲವು, ಹಾಡಬಲ್ಲವು. 
ಚಿತ್ರ ಎಳೆಯಬಲ್ಲವು, ಲೆಕ್ಕಮಾಡಬಲ್ಲವು ಮತ್ತು ಇನ್ನು ಅನೇಕ ಬಗೆಯ 
ಕೆಲಸ ಗಳನ್ನು ಮಾಡ ಬಲ್ಲಪ್ರ. ಹಂತ ಹಂತವಾಗಿ “ಅವುಗಳು ಏನು 
ಮಾಡಬೇಕೆನ್ನುವುದನ್ನು ಹೇಳಿದಾಗ ಮಾತ್ರ ಅವು ಯಾವುದೇ ಬಗೆಯ 
ಕೆಲಸವನ್ನು ಮಾಡಬಲ್ಲವು. 
ಸಮಸ್ಯೆಯನ್ನು ತಿಳಿದು ಹಂತಗಳನ್ನು ನಿರ್ಧರಿಸುವುದು 


ಗಣಕಗಳಿಗೆ ಆಜ್ಞೆಕೊಡಬೇಕಾದರೆ ನಮಗೆ ಮೊದಲು ಗಣಕಗಳಿಂದ 
ಏನು ಕೆಲಸ -ಮಾಡಿಸಬೇಕೆನ್ನುವುದು ತಿಳಿದಿರಬೇಕು. ಸಮಸ್ಸೆ ಏನೆಂದು 
ಸರಿಯಾಗಿ ತಿಳಿದ ನಂತರ, ಆ ಸಮಸ್ಯೆ ಯನ್ನು ಬಡಿಸಲು ಅವಶ್ಯಕವಿರುವ 
ಎಲ್ಲಾ ಹಂತಗಳನ್ನು ತಿಳಿಯಬೇಕು. “ಕಳಗೆ. ಕೊಟ್ಟಿರುವ ಸಮಸ್ಯೆ ಯನ್ನು 
ಓದಿ, ಅದನ್ನು ಬಿಡಿಸಲು ಬೇಕಾಗುವ ಎಲ್ಲಾ ಹಂತಗಳನ್ನು ಪಟ್ಟಿಮಾಡಲು 
ನಿಮಗೆ ಸಾಧ್ಯವೆ? ಇದು ಅತ್ಯಂತ ಸರಳ "ಸಮಸ್ಯೆ. ನಿಮ್ಮ ಬಳಿ ಹತ್ತು 
ಬಾಳೆಹಣ್ಣುಗಳೆವೆ. ಅವುಗಳಲ್ಲಿ ಎರಡು ಬಾಳೆ ಹಣ್ಣನ್ನು ತಿಂದರುವಿರಿ. ಈಗ 
ನಿಮ್ಮ: ಬಳಿ” ಉಳಿದಿರುವ ಬಾಳೆ ಹಣ್ಣುಗಳೆಷ್ಟು? 

"ಇದಕೆ ಉತ್ತರವನ್ನು ನೀವು ಸುಲಭವಾಗಿ ಹೇಳುವಿರಿ. ನಿಮ್ಮ ಬಳಿ 
ಉಳಿದಿರುವೆ ಬಾಳೆಹಣ್ಣುಗಳು ಎಂಟು. ಈ ಸಂಖ್ಯೆ 8 (ಎಂಟು) ಮಗೆ 
ಹೇಗೆ ಬಂತು ? ಹತ್ತರಲ್ಲಿ ಎರಡನ್ನು ಕಳೆದಾಗ ಎಂಟು ಬರುತ್ತದೆ. ಇದನ್ನು 
ಕ್ಷಣಾರ್ಧದಲ್ಲಿ ಉತ್ತರಿಸುವಿರಿ. ಆದರೆ ಮೇಲಿನ ಸಮಸ್ಯೆಯನ್ನು ಬಿಡಿಸಲು 
ಬೇಕಾಗುವ ಎಲ್ಲಾ "ಹಂತಗಳು ಮುಂದಿನ ರೀತಿಯಲ್ಲಿ ಪ 

೧. ಜ್ಞಾಪಕದಲ್ಲಿಡಬೇಕಾದ್ದು- 

ನಿಮ್ಮಲ್ಲಿರುವ ಒಟ್ಟು ಬಾಳೆಹಣ್ಣುಗಳು - [10] 


ಸಮಸ್ಯೆಗಳಿಗೆ ಗಣಕಗಳಿಂದ ಪರಿಹಾರ ೫೩ 


೨. ಜ್ಞಾಪಕದಲ್ಲಿಡಬೇಕಾದ್ದು- 

ನೀವು ತಿಂದು ಮುಗಿಸಿದ ಬಾಳೆಹಣ್ಣುಗಳು - [2] 

೩. ಕಳೆಯಬೇಕಾದ್ದು - [10-2] 

ನಿಮ್ಮಲ್ಲಿದ್ದ ಒಟ್ಟು ಬಾಳೆಹಣ್ಣುಗಳಿಂದ, ನೀವು ತಿಂದ ಬಾಳೆಹಣ್ಣು 
ಗಳನ್ನು ಕಳೆಯಬೇಕು. 

೪. ಜ್ಞಾಪಕದಲ್ಲಿಡಬೇಕಾದ್ದು- [10-2 = 8] 

ನಿಮ್ಮಲ್ಲಿ ಕೊನೆಗೆ ಉಳಿದ ಬಾಳೆಹಣ್ಣುಗಳು [8] 

ಣ 

೫.ಹೇಳಬೇಕಾದ್ದು- 

ನಿಮ್ಮಲ್ಲಿ ಉಳದ ಬಾಳೆಹಣ್ಣುಗಳು: [8] 

೬.ಮುಕ್ತಾಯ- 

ಮಾಡಬೇಕಾದುದು ಇಷ್ಟೇ! 

ಆ ಎಲ್ಲಾ ಆರು ಹಂತಗಳನ್ನು ಮತ್ತೊಮ್ಮೆ ಓದಿ. ಅತ್ಯಂತ ಸರಳ 

ಸೈಯನ್ನು ಬಿಡಿಸಲು ಮೇಲೆ ಕೊಟ್ಟ ಹಂತಗಳು ಬೇಕಾಗುತ್ತವೆ. ಅದೇ 

ಸ! ಯಾವುದೇ ಸಮಸ್ಯೆಯನ್ನು ಗುರುತಿಸಿ ಅದಕ್ಕೆ ಹಂತಗಳನ್ನು 

ಕಂಡು ಹಿಡಿಯಬಹುದು. ಆದರೆ ಇವು ಕಾರ್ಯ ವಿಧಿಗೆಳೇನೂ ಅಲ್ಲ. 
ಆದರೆ ಈ ಹಂತಗಳು ಸಾ! ಬರೆಯಲು ಸಹಾಯಕ. ಈ 
ಹಂತಗಳಿಂದ ಆಜ್ಞೆಗಳನ್ನು ಕೊಟ್ಟು ಸಮಸ್ಯೆಗೆ ಉತ್ತರವನ್ನು ಕಂಡು 
ಹಿಡಿಯುವುದಕ್ಕೆ ಕ್ರಮವಿಧಿ. (ALGORITM)Sಂದು ಹೆಸರು. ಆ ಕ್ರಮ 
ವಿಧಿಯಲ್ಲಿ ಯಾವುದೇ ಸಮಸ್ಯೆಗೆ ಆ ಸಮಸ್ಯೆಗೆ ಹೊಂದಿಕೊಂಡಂತೆ 
ನಿಗದಿತ ಸಂಖ್ಯೆಯ ಹಂತಗಳಿವೆ. ಗಣಕಕ್ಕೆ ತಪ್ಪು "ದತ್ತ ಅಥವ ಕಾರ್ಯ 
A ಕೊಟ್ಟರೆ, ತಪ್ಪೇ ಉತ್ತರವಾಗಿ" ಹೊರಬರುತ್ತದೆ. 


ಸ ತುಂಬಿದರೆ ಕಸವೇ ಹೊರಬರುತ್ತದೆ 6100- 


(GARBAGE IN GARBAGE OUT ) 

ಯಾವುದೇ ಸಮಸ್ಯೆಗೆ ಕ್ರಮವಿಧಿಯನ್ನು ಬರೆಯಲು ಸಾಧ್ಯವಾದರೆ 
'ಸುಲಭವಾಗಿ ಗಣಕ ಕಾರ್ಯವಿಧಿಗಳನ್ನು ಅದಕ್ಕನುಗುಣವಾಗಿ ಬರೆದು, 
ಗಣಕವು ಕೆಲಸ ಮಾಡುವಂತೆ ಆಜ್ಞೆ ಮಾಡಬಹುದು. ಕ್ರಮ ವಿಧಿಯು 
ತಪ್ಪಾಗಿದ್ದಲ್ಲಿ ಆಜ್ಞೆಗಳೂ ತಪ್ಪಾಗಿ" ಅದರಿಂದ ಬರುವ ಫಲಿತಾಂಶ 
(ಉತ್ತರ)ವು ಗಣಕದೊಳಗಿಂದ ತಪ್ಪಾಗಿಯೇ ಹೊರಬರುತ್ತದೆ. ಈ ಬಗೆಯ 
ತಪ್ಪುಗಳನ್ನು ಗಣಕದೊಳಕ್ಕೆ (ಸರಿಯಲ್ಲದ ದತ್ತ, ಕಾರ್ಯವಿಧಿ) ಕಸ 


ಇಳ ನಿಮಗಾಗಿ ಗಣಕಗಳು 


ತುಂಬಿದರೆ ಕಸವೇ ಉತ್ಪನ್ನವಾಗಿ (ತಪ್ಪು ಉತ್ತರಗಳು)ಹೊರಬರುತ್ತವೆ ಎಂದು 
ಹೇಳುವುದು. 

ಗಣಕಕ್ಕೆ ಕೊಟ್ಟ ದತ್ತ ಅಥವಾ ಆಜ್ಞೆಗಳು ತಪ್ಪಾಗಿದ್ದರೆ ಗಣಕದಿಂದ 
ಬರುವ ಉತ್ತರವು ತಪ್ಪಾಗಿರುತ್ತದೆ. ಇದು ಗಣಕದಿಂದಾದ ತಪ್ಪಲ್ಲ. 
ಗಣಕಗಳನ್ನು ಬಳಸುವವರು ಮಾಡಿದ ತಪ್ಪುಗಳು. ಅಂದರೆ ತಪ್ಪಾದ ದತ್ತ 
ಅಥವಾ ಆಜ್ಞೆಗಳನ್ನು ಕೊಟ್ಟಾಗ ಗಣಕವು ಅದನ್ನು ತಿದ್ದಿಕೊಳ್ಳ ಲಾರದು. 
ಆದುದರಿಂದ ಉತ್ಪನ್ನವಾಗಿ ಹೊರಬರುವ ಉತ್ತರವು ತಪ್ಪಾಗಿರುತ್ತದೆ. 

ಬಾಳೆಹಣ್ಣಿನ ಸಮಸ್ಯೆಯಲ್ಲಿ ಕೊಟ್ಟಿರುವ, ಕ್ರಮವಿಧಿಯನ್ನು 
ಎಚ್ಚರಿಕೆಯಿಂದ ಮತ್ತೊಮ್ಮೆ ಓದಿ. ಅಲ್ಲಿ ನೀವು ನಿಮ್ಮ ಬಳಿ ಎಷ್ಟು 
ಬಾಳೆಹಣ್ಣುಗಳಿವೆ. ಮತ್ತು ಎಷ್ಟು ತಿಂದಿದ್ದೀರಿ ಎನ್ನುವುದನ್ನು 
ಜ್ಞಾಪಕದಲ್ಲಿಡಬೇಕು. ಗಣಕವು ಸಹ ಇವುಗಳನ್ನು ತನ್ನ ಜ್ಞಾಪಕಾಂಗದಲ್ಲಿ 
ಶೇಖರಿಸಬೇಕು. ಆ ಸಂಖ್ಯೆಗಳು ನಿಮ್ಮ ಜ್ಞಾಪಕದಲ್ಲಿದ್ದರೆ ಅದಕ್ಕೆ ಉತ್ತರ 
ವನ್ನು ಕಂಡು ಹಿಡಿಯಲು ಇದು ನೆರವಾಗುತ್ತದೆ. ಅಡೇ ರೀತಿ "ಗಣಕವು 
ಕೇವಲ ಸಂಖ್ಯೆಗಳನ್ನಲ್ಲದೆ, ಹೆಸರುಗಳನ್ನು, ವಿಳಾಸಗಳನ್ನು, ಚಿಹ್ನೆಗಳನ್ನು 
ಮತ್ತು ಅನೇಕ ಬಗೆಯ ವಿವರಗಳನ್ನು ಜ್ಞಾಪಕದಲ್ಲಿಡಬೇಕು. ಆ ವಿವರಗಳು 
ಜ್ಞಾಪಕದಲ್ಲಿದ್ದರೆ ಅದಕ್ಕೆ ಉತ್ತರವನ್ನು ಕಂಡು ಹಿಡಿಯಲು ಇವು 
ನೆರವಾಗುತ್ತವೆ. ಗಣಕವು ಕೇವಲ ಸಂಖ್ಯೆಗಳನ್ನಲ್ಲದೆ, ಹೆಸರುಗಳನ್ನು, 
ವಿಳಾಸಗಳನ್ನು, ಚಿಹ್ನೆಗಳನ್ನು ಮತ್ತು ಅನೇಕ ಬಗೆಯ ವಿವರಗಳನ್ನು 
ಜ್ಞಾಪದಲ್ಲಿಡುವಂತೆ ಹೇಳಬಹುದು. ಅದು ಆ ವಿವರಗಳನ್ನು ತನ್ನ 
ಸ್ಮರಣಾಂಗದಲ್ಲಿ ಶೇಖರಿಸುತ್ತದೆ. 


ಸ್ಮರಣಾ ನೆಲೆಗಳ್ಳು 


|} A 


ಸಮಸ್ಯೆಗಳಿಗೆ ಗಣಕಗಳಂದ ವರಿಹಾರ ೫೭ 


ಗಣಕವು ವಿವರಗಳನ್ನು ಸ್ಮರಣ ನೆಲೆಗಳಲ್ಲಿ 
(MEMORY LOCATION) ಶೇಖರಿಸುತ್ತದೆ 

ಮೂರು ಬಗೆಯ ಬೆಲೆಗಳಿರುತ್ತವೆನ್ನುವುದನ್ನು ಜ್ಞಾಪಿಸಿಕೊಳ್ಳಿ. 

_೧.ಸಂಖ್ಯೆ(ದೂರವಾಣಿ ಸಂಖ್ಯೆ) 

೨.ಅಕ್ಷರಗಳು (ಹೆಸರುಗಳು) 

೩.ಅಂಕಾಕ್ಷರೀಯ(ALPHA NUMERIC) (ವಿಳಾಸಗಳು) 

ಗಣಕವು ಸ್ಮರಣಾಂಗದಲ್ಲಿ ಮೇಲೆ ತಿಳಿಸಿದ ಬೆಲೆಗಳು, ಆಜ್ಞೆಗಳು 
ಮತ್ತು ಫಲಿತಾಂಶಗಳನ್ನು ಶೇಖರಿಸುತ್ತದೆ. ಆ ಸ್ಮರಣಾಂಗದ ನೆಲೆಗಳನ್ನು 
ಅನೇಕ ಪೆಟ್ಟಿಗೆಗಳ ರೀತಿಯಲ್ಲಿರುವುದೆಂದು ಭಾವಿಸಬಹುದು. ಆ 
ಪೆಟ್ಟಿಗೆಗಳಲ್ಲಿ ವಿವರಗಳನ್ನು ತುಂಬಬಹುದು. ಪ್ರತಿ ಪೆಟ್ಟಿಗೆಯೂ ತನ್ನದೇ 
ಆದ ಪ್ರತ್ವೇಕ ಸಂಖ್ಯೆಯನ್ನು ಹೊಂದಿದೆ. ಅದನ್ನೆ ಸ್ಮ ರಣ' ನೆಲೆಯ ವಿಳಾಸ 
(ADDRESS) ಎನ್ನುವುದು. 
ಸ್ಮರಣ ನೆಲೆಗಳಲ್ಲಿ ಹೆಸರುಗಳನ್ನು ಶೇಖರಿಸಬಹುದು. 

ಬೆಲೆಗಳನ್ನು ಗಣಕದ ಯಾವುದೇ ಸ್ಮರಣ ನೆಲೆಯಲ್ಲಿ ಬೇಕಾದರೂ 
ಶೇಖರಿಸಬಹುದು. ಗಣಕದ ಉನ್ನತ ಮಟ್ಟದ ಭಾಷೆಗಳಲ್ಲಿ ಗಣಕದ 
ಸ್ಮರಣಾ ನೆಲೆಗಳನ್ನು ನಿರ್ದೇಶಿಸಿ ಬೆಲೆಗಳನ್ನು ಸುಲಭವಾದ ರೀತಿಯಲ್ಲಿ 
ಶೇಖರಿಸಲು ಸ ಸಾಧ್ಯ. ಆ ಸ್ಮರಣಾ ನೆಲೆಗಳನ್ನು ಹೆಸರುಗಳಿಂದಲೂ ಸೂಚಿಸಿ 
ಅದರಲ್ಲಿ ಶೇಖರಿಸಬಹುದು. ಉರಾಹರಣೆಗೆ ವರ್ಷವನ್ನು 


1948 ಶರ್ಷ ಸ್ಮರಣಾ ನೆಲೆಗಳು 


ಫದ 


ಚಿತ್ರ 5.2 


೫೬ ನಿಮಗಾಗಿ ಗಣಕಗಳು 


ಶೇಖರಿಸಬೇಕಾದಾಗ ಅದನ್ನು ಮುಂದೆ ತೋರಿಸಿದಂತೆ ಬರೆಯಬಹುದು. 


1948 ಎನ್ನುವ ಬೆಲೆಯನ್ನು ಒಂದು ಸ್ಮರಣೆಯ ಪೆಟ್ಟಿಗೆಯಲ್ಲಿ 
ಶೇಖರಿಸಿದೆ. ಆ ಪೆಟ್ಟಿಗೆಯ ವಿಳಾಸವನ್ನು ತಿಳಿಯುವುದಕ್ಕೆ ಬದಲು, ನೀ ವೃ 
ಅದನ್ನು “ವರ್ಷ' ಎಂಬ ಹೆಸರಿನಿಂದ. ಹೇಳಬಹುದು" ಇಲ್ಲಿ "ವಷ 
ಎನ್ನುವ ಹೆಸರು ಬವಲಾಗಲಲ್ಲ ಬೆಲೆಯನ್ನು ಸೂಚಿಸುತ್ತದೆ. ಈಗ ನೀವು 
ಅದರಲ್ಲಿ 1948ನ್ನು ಶೇಖರಿಸುತ್ತೀರಿ. ನೀವು. ಅದರ ಬದಲಿಗೆ 1952ನ್ನು 
ಅಲ್ಲಿ ಶೇಖರಿಸಬೇಕಾಗುತ್ತದೆ. ಅಂದರೆ ನೀವು ವರ್ಷ ಎಂದು ಹೆ ಸರಿಸಿರುವ 
ಸ್ಮರಣೆಯ ಪೆಟ್ಟಿಯಲ್ಲಿ 1952 ಎನ್ನುವ ಬೆಲೆಯನ್ನು ಇರಿಸಬೇಕಾಗುತ್ತದೆ. 


ಪೆಟ್ಟಿಗೆಯ ಸಂಖ್ಯೆಗಳನ್ನು ಜ್ಞಾಪಕದಲ್ಲ ಛ್ಲಟ್ಟುಕೊಳ್ಳುವುದಕ್ಕೆ ಬ 
ಅದಕೆ “ಓಂದು ಹೆಸರನ್ನಿಟ್ಟು ಜ್ಞಾಪಕದಲ್ಲಿಡಬಹುದು. 's ರೀತ 
ಹೆಸರುಗಳಿಂದ ಸೂಚಿಸುವುದಕ್ಕೆ ಚರಗಳಿಂದು ಗಿ/ಓ೧1ಓ೧( 5) ಹೆಸ 
ಬೆಲೆಗಳನ್ನು ಶೇಖರಿಸಿಡುವ ಗದಿತ ಸ್ಮರಣಾ ನೆಲೆಗಳ ಹೆಸರುಗಳೇ 
ಚರಗಳು. "ಪ್ರತಿಯೊಂದು ಉನ್ನತ ಮಟ್ಟದೆ ಭಾಷೆಯೂ ತನ್ನದೇ ಆದ 

ವಿಧಾನಗಳಿಂದ ಚರಗಳನ್ನು ಹೆ ಹೆಸರಿಸುತ್ತದೆ. 

ನಿಮಗಾಗಲೇ ಗೊತ್ತಿರುವಂತೆ, ದತ್ತವು ಮೂರು ವಿಧಗಳಲ್ಲಿರುತ್ತದೆ. 
ಅದು ()ಸಂಖ್ಯೆ ()ಅಕ್ಷರ (1) ಅಂಕಾಕ್ಷರೀಯ ವಿಧದಲ್ಲಿರುತ್ತದೆ. ಇದರ 
ಅರ್ಥ ಇವುಗಳನ್ನು ಶೇಖರಿಸಲು ವಿವಿಧ ಬಗೆಯ ಚರಗಳು 
ಬೇಕಾಗುತ್ತವೆ. ಗಣಕದ ಪ್ರತಿಯೊಂದು ಉನ್ನತ ಮಟ್ಟದ ಭಾಷೆಯೂ ಈ 
ಚರಗಳ ವಿಧಗಳನ್ನು ಗುರುತಿಸಲು ಒಂದು ಪದ್ಧತಿಯನ್ನು ಅನುಸರಿಸುತ್ತದೆ. 


ಎದಿ 


1952 ಸ್ಮರಣಾ ನೆಲೆಗಳು 


[ನ 


ಸಮ ಹೈಗಳಿಗೆ ಗಣಕಗಳಿಂದ ಪರಿಹಾರ ೫೭ 


ಗಣಕಗಳು ಯಾವುದೇ ಸಮಸ್ಯೆಯನ್ನು ಬಿಡಿಸಲು ದತ್ತ ಮತ್ತು 
ಕಾರ್ಯವಿಧಿಗಳನ್ನು ಸ್ಮರಣಾಂಗದಲ್ಲಿ ಶೇಖರಿಸಬೇಕು. ಒಮ್ಮೆ "ಕ್ರಮವಿಧಿ 
ಯನ್ನು ಯೋಚಿಸಿದರೆ ಅದರಲ್ಲಿ ಎಷ್ಟು ಹಂತಗಳಿರು ತ್ತವೆ ಏನ್ನುವುದನ್ನು 
ತಿಳಿಯುತ್ತೀರಿ. ಆ ಕ್ರಮವಿಧಿಯು ಸಮಸ್ಯೆ ಬಿಡಿಸಲು ನೆರವಾಗುತ್ತಿದೆ. ಆ 
ಕ್ರಮವಿಧಿಯ ಸಹಾಯದಿಂದ ಗಣಕದ "ಕಾರ್ಯವಿಧಿಗಳನ್ನು ಬರೆಯಲು 
ಸುಲಭವಾಗುತ್ತದೆ. ಆ ರೀತಿ ಬರೆದ ಕಾರ್ಯವಿಧಿಗಳು. ಗಣಕಗಳಲ್ಲಿ 
ಸೈಗಳನ್ನು ಬಿಡಿಸಲು ನೆರವಾಗುತ್ತವೆ. 


ಹಾ ಕಾರ್ಯವಿಧಿಗಳೆಂದರೇನು? 


ಆ. (PROGRAMS)Nಳೆಂದರೆ, ಗಣಕದ ಆಜ್ಞೆಗಳಿ 
ರುವ ಪ 


ಬ ಐ“ ಉಪಯೋಗವೇನು? 


ಗಣಕಗಳು ತಮ್ಮ ಕಲಸ ಮಾಡಲು ಕಾರ್ಯವಿಧಿಗಳನ್ನು 
ಉಪಯೋಗಿಸುತ್ತವೆ. ಕಾರ್ಯವಿಧಿಗಳು ಯಂತ್ರಭಾಷೆ. ಅಥವಾ ಉನ್ನತ 
ಮಟ್ಟದ ಭಾಷೆಯಲ್ಲಿ ಒಂದು ಕ್ರಮವಿಧಿಗನುಗುಣವಾಗಿ ಬರೆದ ಆಜ್ಞೆಗಳ 
ಪಟ್ಟಿ. ಒಂದು ನಿಗದಿತ ಸಮಸ್ಯೆಯನ್ನು ಬಿಡಿಸಲು ಕ್ರಮವಿಧಿಯ 
ಸಹಾಯದಿಂದ ಕಾರ್ಯ ವಿಧಿಗಳನ್ನು ಬರೆಯಬೇಕಾಗುತ್ತದೆ. ಕಾರ್ಯವಿಧಿ 
ಗಳನ್ನು ನೇರವಾಗಿ ಯಂತ್ರಭಾಷೆಯಲ್ಲಿಯೇ ಬರೆಯಬ 'ಹುದಾದರೂ ಅದು 
ಬಹಳ ಶ್ರಮದ ಕೆಲಸ ಹಾಗೂ ಅವು ಬಹಳ ದೀರ್ಥವಾಗಿರುತ್ತವೆ. 
ಉನ್ನತ ಮಟ್ಟದ ಭಾಷೆಯಲ್ಲಿ ಕಾರ್ಯವಿಧಿ 

ಉನ್ನತ ಮಟ್ಟದ ಗಣಕ ಭಾಷೆಗಳಲ್ಲಿ ಕೆಲವು ಕಾದಿರಿಸಿದ 
ಪದಗಳಿರುತ್ತವೆ. ಅವುಗಳನ್ನು ಉಪಯೋಗಿಸಿಕೊಂಡು ಕಾರ್ಯವಿಧಿಗಳನ್ನು 
ಬರೆಯಬೇಕಾಗುತ್ತದೆ. ಆ ಕಾದಿರಿಸಿದ ಪದಗಳು ಆಂಗ್ಲ ಭಾಷೆಯ 
ಪದಗಳನ್ನೆ ಹೋಲುತ್ತವೆ. ಆದುದರಿಂದ ಉನ್ನತ ಮಟ್ಟದ ಭಾಷೆಗಳಲ್ಲಿ 
ಕಾರ್ಯ ವಿಧಿಗಳನ್ನು ಬರೆಯುವುದು ಸುಲಭ. ಅವುಗಳನ್ನು ಬರೆದಾಗ, 
ಯಾವುದೇ ಗಣಕ ಕಾರ್ಯವಿಧಿಯಲ್ಲಿ ತಪ್ಪುಗಳಿರಬಹುದು. ಉನ್ನತ 
ಮಟ್ಟದ ಗಣಕ ಭಾಷೆಯಲ್ಲಿ ಬರೆದ ಕಾರ್ಯವಿಧಿಗಳಲ್ಲಿರುವ ತಪ್ಪುಗಳನ್ನು 
ಸುಲಭವಾಗಿ ಗುರುತಿಸಿ ಸರಿಪದಿಸಲು ಸಾಧ್ಯವಿ ವಿದೆ. ಅದರೆ ಯಂತ್ರ 
ಭಾಷೆಯಲ್ಲಿ ಬರೆದ ಕಾರ್ಯ ಗರುವ ತಪ್ಪ ಗಳನ್ನು ಹುಡುಕುವುದಕ್ಕೆ 
ಕಾಲ ಹೆಚ್ಚು ಬೇಕಾಗುತ್ತದೆ, ಹಾಗು ಕಷ್ಟವಾ ಗಿರುತ್ತಿದೆ. 

ಗಣಕದಲ್ಲಿ ಬಳಕೆಯಾಗುವ ಅನೇಕ ಉ ನ್ನತ ಮಟ್ಟದ ಭಾಷೆಗಳಿವೆ. 


೭ 


೫೮ ನಿಮಗಾಗಿ ಗಣಕಗಳು 


ಅವು ಬೇಸಿಕ್‌ (88510), ಕೋಬಾಲ್‌[೦೦8೦ಟ, ವಸನ 
[EORTRAN], ಪಾಸ ಗ ಸ[ಲ] ವಧಾ 

ಯೊಂದು ಉನ್ನತ ಮಟ್ಟದ ಭಾಷೆಯೂ ಕೆಲವು ಕಾದಿರಿಸಿದ ಪ ಭರ 
ಪಡೆದಿದೆ. ಆ ಕಾದಿರಿಸಿದ. ಪದಗಳು ಸಮಸೆ ಗಳನ್ನು ಬಿಡಿಸಲು ಗಣಕಕ್ಕೆ 
ಸಹಾಯಕವಾಗುತ್ತವೆ. 

ಪ್ರತಿಯೊಂದು ಗಣಕ ಭಾಷೆಯೂ ಆ ಪದಗಳನ್ನು ವಾಕ್ಕಗಳಲ್ಲಿ 
ಬಳಸಿಕೊಳ್ಳಲು, ತಿನೇಕ ನಿಯಮಗಳನ್ನು ಅನುಸರಿಸುತ್ತದೆ. ಆ ನಿಯಮ 
ಗಳಿಗೆ ಆ ಗಣಕ ಭಾಷೆಯ ವಾಕ್ಯ ರಚನಾನಿಯಮ [syntax] ವೆಂದು 

ಹೆಸರು. ಈ ವಾಕ್ಯ ರಚನಾ ನಿಯಮವು ಪದಗಳನ್ನು ಹೇಗೆ ಉಪಯೋಗಿಸ 
ತಿನ್ನುವುದನ್ನು “ತೋರಿಸುತ್ತದೆ. ಯಾವುದೇ ಭಾಷೆಯ ವಾಕ್ಕರಚನಾ 
ನಿಯಮವನ್ನು ತಿಳಿದಿದ್ದಾಗ ಆ ಭಾಷೆಯಲ್ಲಿ ವಾಕ್ಕಗಳನ್ನು ಬರೆಯಲು 
ಸಾಧ್ಯ. ಗಣಕದ ಉನ್ನತ ಮಟ್ಟದ ಭಾಷೆಗಳಲ್ಲಿಯೂ ಸಹ ಕಾದಿರಿಸಿದ 
ಎಲ್ಲಾ ಪದಗಳಿಗೂ ಒಂದು "`ವಾಕ್ಕರಚನಾ ನಿಯಮವನ್ನು ಅನುಸರಿಸ 
ಬೇಕಾಗುತ್ತದೆ. ಗಣಕದ ಒಂದು ಉನ್ನತ ಮಟ್ಟದ ಭಾಷೆಯನ್ನು ಕಲಿಯಲು 
ಎರಡು ಅಂಶಗಳು ಬಹಳ ಮುಖ್ಯವಾಗಿವೆ. ಆ ಅಂಶಗಳೇ ಕಾದಿರಿಸಿದ 
ಪದಗಳು ಮತ್ತು ಅವುಗಳ ವಾಕ್ಕರಟನಾ ನಿಯಮ. 


ಬೆಕ್‌, ಗಣಕದ ಒಂದು ಉನ್ನತ ಮಟ್ಟದ ಭಾಷೆ. ಅದು ಗಣಕದ 
ಕಾರ್ಯವಿಧಿಯನ್ನು ಬೋಧಿಸಲು ಅಭಿವೃದ್ಧಿಯಾಗಿದೆ. ಗಣಕದ ಅನೇಕ 
ಕಾರ್ಯವಿಧಿಗಳನ್ನು ಗಣಕದ ಈ ಸಿಕ್‌ ಭಾಷೆಯನ್ನು ಉಪ 
ಯೋಗಿಸಿಕೊಂಡು ಬರೆಯಬಹುದು. 

ಈ ಬೇಸಿಕ್‌ ಗಣಕ ಭಾಷೆಯು 1963ರಲ್ಲಿ ಜೋಸ್‌ ಜಿ. ಕೆಮೆನಿ 
ಮತ್ತು ಥೋಮಸ್‌ ಕುರ್ಟ್ಸ್‌ ಅಭಿವೃದ್ದಿ ಪಡಿಸಿದರು. 

ಬೇಸಿಕ್‌ [BASIC] ಎಂಬ ಹೆಸರು ಆಂಗ್ಲಭಾಷಯಲ್ಲಿ ಸಂಕ್ಷೇಪ 
ಗೊಳಿಸಿದ ಒಂದು ಸಾಂಕೇತಿಕ ಹೆಸರು. ಅದರಲ್ಲಿರುವ ಪ್ರತಿಯೊಂದು 
ಅಕ್ಷರವನ್ನು ವಿಸ್ತರಿಸಿ ಬರೆದಾಗ ಈ ಮುಂದೆ ತಿಳಿಸಿದ ರೀತಿಯಲ್ಲಿದೆ. 


B 6017೧615 (ಪ್ರಾರಂಭಿಸುವವರ) 

A Il purpose (ಎಲ್ಲಾ ಉದ್ದೇಶದ) 

5 ymbolic (ಪ್ರತೀಕಾತ್ಮಕ) 

| ೧೮೬೦೦೧ (ಆಜ್ಞೆಯ) 
ತ 

C ode ಸಂಕೇತ ಭಾಷೆ) 


೬. `ಗಣಕ ಭಾಷೆಯತ್ತ ಮೊದಲ ನೋಟ 


ಗಣಕ ಕಾರ್ಯ ವಿಧಿಗಳು (ಮೆಲುಸಾಧಕ) ಹೇಳಿದುದನ್ನು ಗಣಕದ 
ಭೌತ ಭಾಗ (ಸ್ಟಿರಧಾರಕ)ಗಳು ಮಾಡುತ್ತವೆ. ಗಣಕದ ಕಾರ್ಯವಿಧಿಗಳನ್ನು 
ನೇರವಾಗಿ ಯಂತ್ರ ಭಾಷೆಯಲ್ಲಿ ಬರೆಯಬಹುದು ಅಥವಾ ಯಾವುದೇ 
ಒಂದು ಉನ್ನತ ಮಟ್ಟದ ಭಾಷೆಯನ್ನು ಉಪಯೋಗಿಸಿಕೊಂಡು 
ಬರೆಯಬಹುದು. ಬೇಸಿಕ್‌ ಅಂತಹ ಒಂದು ಉನ್ನತ ಮಟ್ಟದ ಸರಳವಾದ 
ಗಣಕ ಭಾಷೆ. 

ಇ 

ಬೇಸಿಕ್‌ನಲ್ಲಿ ಅಕ್ಷರಗಳ ಗುಂಪು 

ಕಾದಿರಿಸಿದ ಪದಗಳನ್ನು ಅಥವಾ ಚಿರಗಳನ್ನು ಅಕ್ಷರಗಳ 
ಗುಂಪುಗಳಿಂದ ಉತ್ಪತ್ತಿ ಮಾಡಬಹುದು. ಬೇಸಿಕ್‌ ಭಾಷೆಯು ಮುಂದೆ 
ತಿಳಿಸಿದ ಮೂರು ಬಗೆಯ ಸಂಕೇತಗಳನ್ನು ಅದಕ್ಕಾಗಿ ಬಳಸುತ್ತದೆ. 
೧. ಆಂಗ್ಲಭಾಷೆಯ ವರ್ಣಮಾಲೆ 

abcdefghijkimnoparstuvwxyz 


ಅಧವಾ 

ABCDEFGHIJKLMNOPQRSTUVW 
XYZ 
೨. ಸಂಖ್ಯೆಗಳು 

1234567890 
೩. ವಿಶಿಪ್ಪಾಕ್ಷರಗಳು 

ಇವು ವರ್ಣಮಾಲಾಕ್ಷರಗಳಲ್ಲ ಅಥವಾ ಸಂಖ್ಯೆಗಳಲ್ಲ. ಅವು 

ಅಂಕಗಣಿತ-ತರ್ಕ ಮತ್ತು ಇತರೆ ಕ್ರಿಯೆಗಳನ್ನು ನಡೆಸಲು ಬಳಸುವ 
ಚಿಹ್ನೆಗಳು. . 

(ಈ$%?&()-*. *ಗಿ ಲಗಿ: ಇ, (6. 


೬೦ ನಿಮಗಾಗಿ ಗಣಕಗಳು 


ಮೇಲೆ ತಿಳಿಸಿದ ಮೂರು ವಿಧದ ಸಂಕೇತಗಳನ್ನು ಉಪಯೋಗಿಸಿ 
ಕೊಂಡು ಕಾದಿರಿಸಿದ ಪದಗಳನ್ನು ಅಥವಾ ಚರಗಳ ಹೆಸರುಗಳನ್ನು ಉತ್ಪನ್ನ 
ಮಾಡಬೇಕು. 
ಬೇಸಿಕ್‌ನಲ್ಲಿ ಚರಗಳು 

ಬೇಸಿಕ್‌ನಲ್ಲಿ ಚೆರವನ್ನು ಉತ್ಪತ್ತಿ ಮಾಡುವಾಗ ಮೂರು 
ನಿಯಮಗಳನ್ನು” ಅನುಸರಿಸಬೇಕು. 


೧... ಚರಗಳನ್ನು ವರ್ಣಮಾಲಾಕ್ಷರಗಳಿಂದ ಪ್ರಾಂಭಿಸಬೇಕು. ಅಂದರೆ A 
ಯಿಂದ 2 ವರೆಗಿನ ಅಕ್ಷರಗಳಿಂದ ಪ್ರಾರಂಭಿಸಬೇಕು. 

೨. ಚೆರದ ಪದದಲ್ಲಿ ಅಕ್ಷರಗಳ ಮಧ್ಯೆ ಸ್ಥಳವಿರಬಾರದು ಅಥವಾ ವಿಶಿಷ್ಟ 
ಅಕ್ಷರಗಳನ್ನು ಮಧ್ಯದಲ್ಲಿ ಬಳಸಬಾರದು. 

೩ ಆ ಚರದ ಪದವು ಬೇಸಿಕ್‌ನಲ್ಲಿ ಕಾದಿರಿಸಿದ ಯಾವುದೇ 
ಪದವಾಗಿರಬಾರದು. 

“ಉದಾಹರಣೆಗೆ: - 

1. YEAR = 1948 ಸರಿಯಾದುದು. 

2. PHONENO = 646463 ಇದು ತಪ್ಪು, ಏಕೆಂದರೆ PHONE 
ಮತ್ತು NO ನಡುವೆ ಸ್ಥಳ ಬಿಟ್ಟಿದೆ. 

3. YOURSNAME = ಇದು ತಪ್ಪು ಏಕೆಂದರೆ ಈ ಚರದಲ್ಲಿ 
$ಎಂಬ ವಿಶಿಷ್ಟ ಅಕ್ಷರ ಬಂದಿದೆ. 

4. 948YEAR = ಇದು ತಪ್ಪು ಏಕೆಂದರೆ ಇದು ಸಂಖ್ಯೆಯಿಂದ 
ಪ್ರಾರಂಭವಾಗಿದೆ. § 
ಬೇಸಿಕ್‌ನಲ್ಲಿ ಚರಪದವು ಕೊನೆಯಲ್ಲಿ ಅಥವಾ ಮಧ್ಯದಲ್ಲಿ 

ಸಂಖ್ಯೆಗಳನ್ನು ಪಡೆದಿರಬಹುದು. ” 
wo:-DOORSS5, ೧1೦677 


ಬೇಕಾದರೆ ಚರಗಳನ್ನು ಆಂಗ್ಲಪದಗಳನ್ನು ಹೋಲುವ ರೀತಿ 
ಯಲ್ಲಿಯೂ ಬರೆಯಬಹುದು. 
ಉದಾಹರಣೆ;- 1.76! ಎ10 
2. MARK ಎ 56 
ಇಲ್ಲಿ ನೀವು ಆಂಗ್ಲಭಾಷೆಯ ಪದಗಳು ಮತ್ತು ಬೇಸಿಕ್‌ನ ಚರಗಳ 


ಗಣಕ ಭಾಷೆಯತ್ತ ಮೊದಲ ನೋಟ ೬೧ 


ನಡುವೆ ಗೊ: ಲಗೊಳ್ಳಬಾರದು. 

ಉದಾಹರಣೆಯಲ್ಲಿ, TEN ಇ 10,%Q TEN ಎಂಬುದು ಚರಪದ 
ಮಾತ್ರ. ಅದರ ಬೆಲೆ ಇಲ್ಲಿ ನಾವು 10 ಎಂದು ಹೇಳಿರುವುದರಿಂದ ಅಲ್ಲಿ 
10 ಶೇಖರವಾಗುತ್ತದೆ. TEN = 20 ಎಂದು ಬರೆದಾಗ TEN 
ಚರಪದವು ಅಲ್ಲಿ 20ನ್ನು ಶೇಖರಿಸುತ್ತದೆ. ಇಲ್ಲಿ TEN ಎನ್ನುವುದು 
ಚರಪದ. ಅದು ಯಾವುದೇ ಸಂಖ್ಯೆಯನ್ನೂ ಬೇಕಾದರೂ 
ಶೇಖರಿಸಬಹುದು. ಇಲ್ಲಿ ಅಂಗ್ಲೆ ಭಾಷೆಯ ಪದದ ಅರ್ಥದೊಡನೆ ಅಂದರೆ 
ಹತ್ತು (TEN) ಎಂಬ ಅರ್ಥದಿಂದ ಗೊಂದಲಗೊಳ್ಳಬಾರದು. 

ಬೇಸಿಕ್‌ನಲ್ಲಿ ಎರಡು ವಿಧದ ಚರಗಳಿವೆ. 
1) ಸಂಖ್ಯಾಚರಗಳು 

ಇವು ಸಂಖ್ಯಾ ಬೆಲೆಗಳನ್ನು ಮಾತ್ರ ಶೇಖರಿಸುತ್ತವೆ. ಸಂಖ್ಯಾ 
ಬೆಲೆಗಳೆಂದರೆ ವಯಸ್ಸು, ತೂಕ್ಕ ಪರೀಕ್ಷೆಯಲ್ಲಿ ಪಡೆವ ಅಂಕ್ಕ 
ಮೊದಲಾದವು. 


AGE = 12 
YEAR = 1948 
MARKS =90 


2) ಸರಣಿಚರಗಳು 
ಹೆಸರು, ವಿಳಾಸ, ವಾಹನಗಳ ಸಂಖೆ ಮೊದಲಾದವುಗಳನ್ನು 
ಸರಣಿಚರಗಳಲ್ಲಿ ಶೇಖರಿಸುತ್ತವೆ. 
ಸರಣಿಚರ ಮತ್ತು ಸಂಖ್ಯಾಚರಗಳ ಸಂಕೇತಗಳು ಬೇರೆ ಬೇರೆ. 
ಸರಣಿಚರಗಳಲ್ಲಿ $(ಡಾಲರ್‌ ಚಿಹ್ಲೆ)ನ್ನು ಸರಣಿಪದದ ಕೊನೆಯಲ್ಲಿ 
ಬರೆದಿರುತ್ತದೆ. ಆ ರೀತಿ $ ಚಿಹ್ನೆಯನ್ನು ಬರೆದಿದ್ದರೆ ಅದು ಸರಣಿಚರ. 
ಸರಣಿಚರ ೪. = “ಅದರ ಪ್ರಾತಿನಿಧಿಕ ಬೆಲೆ” 
ಕ = "INDIA" 
ADDRESS$ = “809, 3rd Block, 14th Main, 
Bangalore-10" 
ಸರಣಿ ಚರಗಳ ಬೆಲೆಗಳನ್ನು ಉದ್ಧರಣ ಚಿಹ್ನೆಗಳ ನಡುವೆ 
ಬರೆಯಬೇಕು. ("" ') ಇದು ಉದ್ದರಣ ಚಿಹ್ನೆ. ನಿಮ್ಮ ಹೆಸರನ್ನು ಸರಣಿ 
ಚರದಲ್ಲಿ ಶೇಖರಿಸಬೇಕಾದರೆ ಈ ಉದ್ಧರಣ ಚಿಹ್ನೆಯನ್ನು ಉಪಯೋಗಿಸಿ 


೬೨ ನಿಮಗಾಗಿ ಗಣಕಗಳು 


ಕೊಂಡು ವರ್ಣಮಾಲಾಕ್ಷರ, ಸಂಖ್ಯೆ, ಅಂಕಾಕ್ಷರೀಯಗಳನ್ನು ಬೇಕಾದರೂ 
ಸರಣಿಚರದಲ್ಲ ಶೇಖರಿಸಬಹುದು. 


ಬೇಸಿಕ್‌ನಲ್ಲಿ ಕಾದಿರಿದ ಪದಗಳು 


ಉನ್ನತ ಮಟ್ಟದ ಗಣಕ ಭಾಷೆಗಳಲ್ಲಿ ಕಾದಿರಿಸಿದ ಪದಗಳನ್ನು 
ಉಪಯೋಗಿಸಬೇಕು. ಈ ಪದಗಳನ್ನು ಉಪಯೋಗಿಸಿಕೊಂಡು ಗಣಕಗಳಿಗೆ 
ಆಜ್ಞೆ ಗರನ್ನು ಕೊಡಲು ಮತ್ತು ನಿಯಂತ್ರಿಸಲು ಸಾಧ್ಯ. ಚರಗಳ ಬೆಲೆಗಳನ್ನು 
ಶೇಖರಿಸಲು, ಸಂದೇಶಗಳನ್ನು. ಪ್ರದರ್ಶಿಸಲು, ಅಥವಾ ಚರಗಳ ಬೆಲೆಗಳನ್ನು 
ಹೇಳಲು, ಬೆಲೆಗಳನ್ನು ಹೋಲಿಸಲು, ಕೆಲವು ನಿಗದಿತ ಕ್ರಿಯೆಗಳನ್ನು 
ಪ್ರನರಾವರ್ತಿಸ£: ಕಾದಿರಿಸಿದ ಪದಗಳನ್ನು ಉಪಯೋಗಿಸ `ಕು. 
ಚರಗಳಲ್ಲಿ ಬೆಲೆಗಳನ್ನು ಶೇಖರಿಸುವುದು 


ಅಂಕಗಣಿತ ಅಥವಾ ಬೇರೆ ಕ್ರಿಯೆಗಳನ್ನು ಗಣಕವು ಮಾಡಬೇಕಾ 
ದರೆ,ಅದಕ್ಕೆ ಬೇಕಾಗುವ ಬೆಲೆಗಳನ್ನು ಚರಗಳಲ್ಲಿ ಶೇಖರಿಸಬೇಕು. 

LET ಎನ್ನುವುದು ಕಾದಿರಿಸಿದ ಒಂದು ಪದ. ಬೇಸಿಕ್‌ನಲ್ಲಿ ಈ 
ಕಾದಿರಿಸಿದ ಪದ LET ನ್ನು ಉಪಯೋಗಿಸಿಕೊಂಡು ಚರಗಳ ಬೆಲೆಗಳನ್ನು 
ಶೇಖರಿಸಬಹುದು. 

ಚರಗಳಲ್ಲಿ ಬೆಲೆಗಳನ್ನು ಶೇಖರಿಸಲು LET ಎನ್ನುವ ಬೇಸಿಕ್‌ನ ಈ 
ಕಾದಿರಿಸಿದ ಪದವನ್ನು ಉಪಯೋಗಿಸಬೇಕು. 


LET ‘' =544 
ಕಾದಿರಿಸದ ಪದ ಚರಪದ ಬೆಲೆ 
LET YEAR =1948 
LET TEMP =95 
LET MARKS =75 


ಈ 'ಓರ್ಗ' ಕಾದಿರಿಸಿದ ಪದವನ್ನು ಬಳಸಿಕೊಂಡು ಮಾಡುವ 
ವಾಕ್ಯರಚನಾ ನಿಯಮ ಹೀಗಿದೆ. 


ಗಣಕ ಭಾಷೆಯತ್ತ ಮೊದಲ ನೋಟ ೬ 


ವಾಕ್ಯ ರಚನಾ ನಿಯಮ 
LET Variable Value 


(ಕಾದಿರಿಸಿದ ಪದ) (ಚೆರ) ls 


ಒಂದು -ಚರದಲ್ಲಿ ಒಂದು ಬೆಲೆಯನ್ನು ಶೇಖರಿಸಬೇಕಾದಾಗಲೆ 
LET ಪದವನ್ನು ಉಪಯೋಗಿಸಬೇಕು. 
ಬೇಸಿಕ್‌ನಲ್ಲಿ ಚರದ ಬೆಲೆಯು ಒಂದು ದತ್ತ ಅಥವಾ 


ಲೆಕ್ಕಾಚಾರವಾಗಬಹುದು. 


12 


ಉದಾ :- 
LET DAY$ ="FRIDAY" (ಅಕ್ಷರಗಳು) 
LET HEIGHT =16 (ಸಂಖ್ಯಾ ಬೆಲೆ) 
LET PRICES "Rs.13075" (ಸರಣಿ ಬಿಟಿ) 
LET SUM =15+45 (ಮೊತ್ತ) 


ಮೇಲಿ ಕೊಟ್ಟಿರುವ ಉದಾಹರಣೆಯಲ್ಲಿ Pಗ।CE$ ಒಂದು 
ಸರಣಿಚರ. ಆದುದರಿಂದ ಬೆಲೆ "೧5, 130.75" ಎಂದು ಉದ್ದರಣ 
ಚಿಹ್ನೆಯ ನಡುವೆ ಬರೆದಿದೆ. $ನ್ನು ಬಿಟ್ಟು PRICE ಎಂದು ಒರೆದರೆ ಆಗ 
ಅದು ಒಂದೇ ಒಂದು ಸಂಖ್ಯಾ ಚರ. ಆದುದರಿಂದ ಅದರ ಬೆಲೆ 
130.75, ಇಲ್ಲಿ ಉದ್ದರಣ ಚಿಹ್ನೆ ಯನ್ನು ಬಳಸಲು ಸಾಧ್ಯವಿಲ್ಲ. 

ಒಂದು ಸಮಸ್ಯೆ ಯನ್ನು ಬಿಡಿಸಬೇಕಾದಾಗ, ಅದರ ಬೆಲೆಯು 
ಸಂಖ್ಯೆ ಯೇ ಅಥವಾ ಸರಣಿಚೆಲೆಯ ಎನ್ನುವುದನ್ನು ತಿಳಿದಿರಬೇಕು. ಒಮ್ಮೆ 
ದತ್ತದೆ ವಿಧವನ್ನು ತಿಳಿದಿದ್ದರೆ, ಚರದ ಹೆಸರನ್ನು ಮತ್ತು ಅದರ ವಿಧವನ್ನು 
ಆರಿಸಿಕೊಳ್ಳಬಹುದು. 

ಬಾಳೆಹಣ್ಣಿನ ಸಮಸ್ಯೆಯಲ್ಲ ಬರೆದ ಕ್ರಮವಿಧಿಯನ್ನು ಜ್ಞಾಪಸಿಕೊಳ್ಳಿ. 
ಮೊದಲಿನ ಎರಡು ಹಂತಗಳಲ್ಲಿ ಇದ್ದ ಮತ್ತು ತಿಂದ ಬಾಳೆಹಣ್ಣುಗಳಿಷ್ಟು 
ಎನ್ನುವುದನ್ನು ಜ್ಞಾಪಕದಲ್ಲಿ ಈಸು ಫು 

ಆ ಸಂಖ್ಯೆಗಳನ್ನು ತಪ್ಪಾಗಿ ಜ್ಞಾಪಿಸಿಕೊಂಡರೆ, ಉತ್ತರವು ತಪ್ಪಾ 
ತ್ತದೆ. ಆ ಸಂಖ್ರೆಗಳನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುವ ರೀತಿಯಲ್ಲಿಯೇ, ಆ 
ಸಂಖ್ಯೆಗಳನ್ನು ಚರಗಳಲ್ಲಿ ಫೇಖಂಿಸಬಹುದು.” ಈ ರೀತಿ ಶೇಖರಿಸಲು 


ಓಲ ನಿಮಗಾಗಿ ಗಣಕಗಳು 


ಸಂಖ್ಯಾಚರಗಳು ಬೇಕಾಗುತ್ತವೆ. ಅದನ್ನು ಹೀಗೆ ಶೇಖರಿಸಬಹುದು 
LET BANANA = 10 
LET EATEN =2 
ಇಲ್ಲಿ LET ಪದವನ್ನು ಉಪಯೋಗಿಸಿಕೊಂಡು ಗಣಕಕ್ಕೆ ಚರ 
BANANA ದಲ್ಲಿ 10ನ್ನು 'ಶೀಖರಿಸಲು ಮತ್ತು EATEN ಚರದಲ್ಲಿ 
2ನ್ನು ಶೇಖರಿಸಲು ಆಜ್ಞೆ ಮಾಡಿದೆ. BANANA "ಮತ್ತು EATEN ಗಳು 
ಇಂಗ್ಲಿಷಿನ ಪದಗಳಾಗದೆ, ಅವು ಕೇವಲ ಚರಗಳು. "ಗಣಕದ ಸ್ಮರಣಾ 
ನೆಲೆಗಳಲ್ಲಿರುವ ಕೆಲವು ಪೆಟ್ಟಿಗೆಗಳಿಗೆ “ಕೊಟ್ಟ ಹೆಸರುಗಳು. ಇಷ್ಟವಾದರೆ 
ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ತ್ತ 
ಓಟ 
LET BALE =10 
LET THINDE =2 
ಎಂದು ಬರೆದಾಗ BALE, THINDE ಗಳು ಚರಗಳು. ಬೇಸಿಕ್‌ನಲ್ಲಿ 
ಯಾವ ಹೆಸರನ್ನು ಬೇಕಾದರೂ ಚರವಾಗಿ ಬಳಸಬಹುದು. ಈ ಚರಗಳನ್ನು 
ಪದಗಳ ರೀತಿ ಬರೆದರೆ ನಿಮಗೆ ಜ್ಞಾಪಿಸಿಕೊಳ್ಳಲು ಸುಲಭವಾಗುತ್ತದೆ. 
ಆದರೆ ಆ ಚರದ ಹೆಸರು ಬೇಸಿಕ್‌ನಲ್ಲಿ ಕಾದಿರಿಸಿದ ಪದವಾಗಿರಬಾರದು. 
ಈಗ ಕ್ರಮ ವಿಧಿಯ ಮೂರನೆ ಹಂತವನ್ನು ನೋಡಿ. ಇಲ್ಲಿ 
EATEN ನನ್ನು BANANA ದಿಂದ ಕಳೆದು ನಿಮಗೆ ಬೇಕಾಗುವ 
ಉತ್ತರವನ್ನು ಪಡೆದಿದ್ದೀರಿ. ಈ ಉತ್ತರವನ್ನು ಆ ಕ್ಷಣವೇ ನೀವು 
ಹೇಳಬಹುದು ಅಥವಾ ಉತ್ತರವನ್ನು ಜ್ಞಾಪಕದಲ್ಲಿಟ್ಟುಕೊಂಡು, ಕೇಲಿದಾಗ 
ಹೇಳಬಹುದು. ಆ ಫಲಿತಾಂಶವನ್ನು '`ಕೇಖರಿಸಬೇಕಾದರೆ, ಇದಕ್ಕಾಗಿ 
ಮತ್ತೊಂದು ಚರವನ್ನು ಉಪಯೋಗಿಸಬೇಕು. ನಾಲ್ಕನೆ ಹಂತವನ್ನು ನೋನಿ. 
LET ULIDA = BANANA - EATEN 


ಇಲ್ಲಿ ULIDA ಎನ್ನುವುದು ಉಳಿದ ಬಾಳೆಹಣ್ಣುಗಳನ್ನು ಶೇಖರಿಸುವ 
ಚರಪದ. 
ಬೇಸಿಕ್‌ನಲ್ಲಿ ಗಣಿತ ಪರಿಕರ್ಮಗಳು 

ಅನೇಕ ಲೆಕ್ಕಾಚಾರ ಮತ್ತು ಅಂಕಗಣಿತ ಪರಿಕರ್ಮಗಳನ್ನು ಗಣಕವು 
ಮಾಡುವಂತೆ ಶಿಜ್ಞ ಮಾಡಬಹುದು. "ಇದಕ್ಕಾಗಿ ಬೇಖಕ್‌ನಲ್ಲಿ 


ಉಪಯೋಗಿಸುವ "ವಿವಧ ಚಿಹ್ನೆಗಳನ್ನು ತಿಳಿದಿರಬೇಕು. ಅವುಗಳ 
ಸಹಾಯದಿಂದ ಗಣಕಕ್ಕೆ ಆಜ್ಞೆ ಮಾ ಅಂಕಗಣಿತ ಕ್ರಿಯೆಗಳನ್ನು 


ಗಣಕ ಭಾಷ ಮತ್ತ ಮೊದಲ ನೋಟ ೬೫ 


ನಡೆಸಬಹುದು. ಅಂಕಗಣಿತ ಕ್ರಿಯೆಗಳಿಗೆ ಉಪಯೋಗಿಸುವ ಚಿಹ್ನೆಗಳನ್ನೆಲ್ಲಾ 
ಇಲ್ಲೂ ಬಳಸುತ್ತಾರೆ. ಕೆಲವು ಚಿಹ್ನೆ ಗಳು ಬೇರೆ ರೀತಿಯಲ್ಲಿವೆ. ಬೇಸಿಕ್‌ನಲ್ಲಿ 
"+" ಧನ ಚಿಹ್ನೆಯನ್ನು ಕಡಲು ಉಪಯೋಗಿಸಬೇಕು. 
"ಯಣ ಚಿಹ್ನೆಯನ್ನು ಕಳೆಯಲು ಉಪಯೋಗಿಸಬೇಕು. 
ಸಾ ನಕ್ಷತ್ರ ಚಿಹ್ನೆಯನ್ನು 'ಗುಣಿಸಲು ಉಪಯೋಗಿಸಬೇಕು. 
"/"' ಬಲಗಡೆಗೆ ವಾಲಿದಂತೆ ಎಳೆದ ಚಿಹ್ನೆಯನ್ನು ಭಾಗಾಕಾರ 
ಚಿಹ್ನೆಯಾಗಿ ಉಪಯೋಗಿಸಬೇಕು. 
ಗುಣಿಸಲು ಮತ್ತು ಭಾಗಿಸಲು ಗಣಿತದಲ್ಲಿ ಉಪಯೋಗಿಸುವ 
ಚಿಪ್ನೆಗಳಿಗಿಂತ ಇವು ಬೇರೆಯಾಗಿರುವುದನ್ನು ನೋಡಬಹುದು. ನ್ನು 


ಗುಣಸಲು ಉಪಯೋಗಿಸಬೇಕು "3'' ಚಿಹ್ನೆಯನ್ನಲ್ಲ "ನ್ನು ಭಾಗಿಸಲು 
ಉಪಯೋಗಿಸಬೇಕು ' ಇ. ' ಚಿಪ್ನೆಯನ್ನಲ್ಲ. 


LET A=9+9 
LET B=9-9 
LET C=9*9 
LET D=9/9 
ಶೇಖರವಾಗುವ ಬೆಲೆಗಳು 

A= 18 

B=0 

C = 81 

D=1 


ಬೇಸಿಕ್‌ನ ಬೆಲೆಗಳನ್ನು ಮುದ್ರಿಸುವಂತೆ ಮಾಡುವುದು 

LET ಎನ್ನುವುದೊಂದು ಕಾದಿರಿಸಿದ ಪದ. ಅದನ್ನು ಚರಗಳಲ್ಲ 
ಬೆಲೆಗಳನ್ನು ಶೇಖರಿಸಲು ಉಪಯೋಗಿಸಬೇಕು. ಚರಗಳ ಬೆಲೆಗಳನ್ನು 
ಮತ್ತು ಸಂದೇಶಗಳನ್ನು ಗಣಕದ ತೆರೆಯ ಮೇಲಿ ತೋರಿಸುವಂತೆ 
ಮಾಡಬಹುದು. ಇದಕ್ಕೆ ಮತ್ತೊಂದು ಕಾದಿರಿಸಿದ ಪದ ಬೇಕಾಗುತ್ತದೆ. 
ಅದರ ಸಹಾಯದಿಂದ * ತೆರೆಯ ಮೇಲೆ ಬೆಲೆಗಳನ್ನು ಪ್ರದರ್ಶಿಸಬಹುದು. 
ಬೇಸಕ್‌ನಲ್ಲಿ 0/17 ಎಂಬ ಕಾದಿರಿಸಿದ ಪದವನ್ನು ಇದಕ್ಕಾಗಿ 
ಉಪಯೋಗಿಸಬೇಕು. ಕಾದಿರಿಸಿದ ಈ Pಔ।NT ಪದವನ್ನು ಉಪಯೋಗ 
ಕೊಂಡು ಸಂದೇಶವನ್ನು ಮತ್ತು ಚರಗಳಲ್ಲಿ ಶೇಖರಿಸಿದ ಬೆಲೆಗಳನ್ನು ಗಣಕ 


& 


೬೬ ನಿಮಗಾಗಿ ಗಣಕಗಳು 


ತೆರೆಯ ಮೇಲೆ ಪ್ರದರ್ಶಿಸಬಹುದು. 
ಚರಗಳ ಬೆಲೆಗಳನ್ನು ಪ್ರದರ್ಶಿಸುವುದು 

ಗಣಕದಲ್ಲಿ ಲೆಕ್ಕಾಚಾರಗಳನ್ನು ಮಾಡಿದಾಗ ಬರುವ ಬೆಲೆಗಳನ್ನು 
ಪ್ರದರ್ಶಿಸಬೇಕಾಗುತ್ತದೆ" ಹಂತ 5ರ ಕ್ರಮ ವಿಧಿಯನ್ನು ನೋಡಬಹುದು 
ಇದಕ್ಕಾಗಿ ಕಾದಿರಿಸಿದ ಪದ PRINT .ನ್ಹು ಉಪಯೋಗಿಸ ಬೇಕಾಗುತ್ತದೆ. 
ವಾಕ್ಯರಚನಾ ನಿಯಮ 

PRINT (ಗಣಕ ತೆರೆಯ ಮೇಲೆ ಪ್ರದರ್ಶಿಸಲು ಉಪಯೋಗಿಸು 
ಬೇಸಿಕ್‌ನ ಪದ) 

ಚರ ಔನAಸNANಸAಿದ ಬೆಲೆಯನ್ನು ಪ್ರದರ್ಶಿಸಲು PಣINT 
BANANA ವನ್ನು ಉಪಯೋಗಿಸಬೇಕು. 

ಚರದಲ್ಲಿ ಶೇಖರವಾದ ಬೆಲೆಯು ತೆರೆಯ ಮೇ 
ಪ್ರದರ್ಶಿತವಾಗುತ್ತದೆ. ಚರ ಔANಸAಸನದಲ್ಲಿ ಶೇ:)ರವಾದ ಬೆಲೆ 10. 
ಆದುದರಿಂದ ತೆರೆಯ ಮೇಲೆ 10 ಮುದ್ರಿತವಾಗಿ ಪ್ರದರ್ಶಿತವಾಗುತ್ತದೆ 
ಸಂದೇಶಗಳೆನ್ನು ಪ್ರದರ್ಶಿಸುವುದು 

ಎರಡು ಉದ್ದರಣ ಚಡ್ನೆಗಳ (" '')ನಡುವೆ ಸೇರಿಸಿದ ಯಾವುದ: 
ಸಂದೇಶವನ್ನು, . ತೆರೆಯ ಮೇಲೆ ಪ್ರದರ್ಶಿಸಬಹುದು. ಮುಂದ 
ತೋರಿಸಿರುವುದನ್ನು ನೋದಿ. 

PRINT“NANAGE GANAKAGALU ISTA” 

ಇದು NANAGE GANAKAGALU ISTA 

ಎಂದು ಗಣಕ ತೆರೆಯ ಮೇಲೆ ಪ್ರದರ್ಶಿತವಾಗುತ್ತದೆ. 

ಸಂದೇಶಗಳು ಎರಡು ಉದ್ದರಣ ಚಿಹ್ನೆಗಳ ನಡುವೆ ಇರುವುದನ್ನು 
ನೋಡಬಹುದು. ಇದನ್ನು ಸರಣಿ ಬೆಲೆಗಳಿಂದ ಸೂಚಿಸಬೇಕು. ಯಾವುದೆ: 
ಸಂದೇಶವನ್ನು ಎರಡು ಉದ್ದರಣ ಚಿಹ್ನೆಗಳ ನಡುವೆ ಇರಿಸಿ ಪ್ರದರ್ಶಿಸ 
ಬಹುದು. 
ಸಂದೇಶಗಳನ್ನು ಮತ್ತು ಚರಗಳನ್ನು ಒಟ್ಟಿಗೆ ಪ್ರದರ್ಶಿಸುವುದು 

ಕೆಲವು ಸಲ ಒಂದು ಸಂದೇಶ ಮತ್ತು ಒಂದು ಚರವನ್ನು ಒಟ್ಟಿಗೆ 
ಗಣಕ ತೆರೆಯ ಮೇಲೆ ಪ್ರದರ್ಶಿಸಲು ಇಷ್ಟಪಡಬಹುದು. ಆಗ ಸಂದೇಶ 
ಮತ್ತು ಚರದ ನಡುವೆ ಅರ್ಧ ವಿರಾಮ " ; ಚಿಹ್ನೆಯನ್ನು 


ಗಣಕ ಭಾವಯತ್ತ ಮೊಸ. ನೋಟ ೬೭ 


ಉಪಯೋಗಿಸಬೇಕು. 
PRINT “NUMBER OF BANANA | HUE |S : ಏಸಿ ಎ. 
ಪ್ರದರ್ಶನವಾದಾಗ 
NUMBER OF BANANA | HAVE IS 6 


ಎಂದಾಗುತ್ತದೆ. ಏಕೆಂದರೆ ಮೊದಲು ಸಂದಃಶವು ಮುದ್ರಿತವಾಗಿ, 
ಅದರ ಜೊತೆ ಚರದ (8ಸ%॥ಸಿ) ಬೆಲೆಯ: ಮುದ್ರಿತೆದಾ ಗುತ್ತದೆ. 


ಆ ಸಂದೇಶವಾದ “NUMBER OF BANANA | HAVE IS" =: 
* NUMBER OF BANANA! HAVE 16 ' ಎಂದು UE 
ಇದಾದ ನಂತರ BANANA ಚರದ ಬಲೆ 85%) ಸಬ ಸಣ 

ಆಗ NUMBER OF BANANA | FAVS Se 

ಎಂದು ಪ್ರದರ್ಶಿತವಾಗುತ್ತದೆ. 

ಹೇಳಿಕೆಗಳನ್ನು ಒಟ್ಟಿಗಿರಿಸುವುದು 


ಆಂಗ್ಲ ಭಾಷೆಯಲ್ಲಿ ವಾಕ್ಕಗಇರುದಂಯ. ಜ್‌ 
ಹೇಳಿಕೆಗಳಿರುತ್ತವೆ. ಕಾರುವ ಸವ ಎ.ಜಿ ಇ 
ಹೇಳಿಕೆ ಎಂದು ನೆಸೆರು, ಈಗ ಇನಾಸನ ನನೆ ಇ 
ಹೇಳಿಕೆಗಳನ್ನು ಒಟ್ಟಿನಿ ಬರೆದು ನೊ: Ki | 
1. LET BANANA = 10 
2. LET EATEN =2 
3. LET HAVE = BANANA - SATEN 
4. PRINT “NUMBER OF BANANA | HAVE IS"; HAVE 


ಮುಕ್ತಾಯ (END) ಮಾಡುವುದು 

ಒಂದು ಸಮಸ್ಯೆ ಯನ್ನು ಬಿಡಿಸಲು ಗಣಕಕ್ಕೆ ಬಃಕಾಗಿರುವ ಎಲ 
ಹಂತಗಳನ್ನು ಆಜ್ಞೆಗಳ ಮೂಲಕ ಕೊಣಬವಿತಾಗುತ್ತದೆ. ಓ.ಜಿ 
ಆರಂಭಿಸಲು, ಬೆಲೆಗಳನ್ನು ಶೇಖರಿಸಲು, ಪ್ರದರ್ಶಿ ೫೬. ಮತ್ತು ಕಂ: 
ವಿಧಿಗಳನ್ನು ಮುಗಿಸಲೂ ಹೇಳಬೇಕು. ಬೇಸಿಕ್‌ನಲ್ಲಿ ಪಾರ್ಯವಿಧಿಯು 
ಮುಗಿಯಿತೆಂದು ಗಣಕಕ್ಕೆ ಹೇಳಲು ಒಳಸುವ ಕಾದಿರಿಸಿದ ಪದ END 
ಎಂಬುದು. ಪ್ರತಿಯೊಂದ: ಬೇಸಿಕ್‌ ಕಾರ್ಯವಿಧಿಯ ಕೊನೆಯ ಸಾಲಿನಲ್ಲಿ 
ಇದನ್ನು ಉಪಯೋಗಿಸಬೇಕು. 


೬೮ ನಿಮಗಾಗಿ ಗಣಕಗಳು 


ಅನುಕ್ರಮ ಸಾಲುಸಂಖ್ಯೆಗಳ ಉಪಯೋಗ 


ಒಂದು ನಿರ್ದಿಷ್ಟ ಅನುಕ್ರಮದಲ್ಲಿರುವ ಅನುಜ್ಞೆಗಳ ಒಂದು ಪಟ್ಟಿದೆ: 
ಗಣಕ ಕಾರ್ಯವಿಧಿ. ಬೇಸಿಕ್‌ ಈ ಸಾಲಿನ ಸಂಖ್ಯೆಗಳ ಮೂಲ 
ಅನುಕ್ರಮವನ್ನು ಉಳಿಸಿಕೊಳ್ಳುತ್ತದೆ. ಸಾಲಿನ ಸಂಖ್ಯೆಗಳು ಬೇಸಿಕ್‌ 
ಕಾರ್ಯವಿಧಿಯಲ್ಲಿ ಅನುಕ್ರಮವನ್ನು ಕಾಪಾಡಿಕೊಳ್ಳಲು ಸಹಾಯ 
ಮಾಡುತ್ತವೆ. ಸಾಲಿನ ಸಂಖ್ರೆಗಳು ಯಾವಾಗಲೂ ಏರಿಕೆಯ ಕ್ರಮದ; 
ಪೂರ್ಣಾಂಕಗಳ ರೂಪದಲ್ಲಿರುತ್ತವೆ. ಏರಿಕೆಯ ಕ್ರಮವೆಂದರೆ ಸಂಖ್ಯೆಗಳ 
ಬೆಲೆ ಹೆಚ್ಚಾಗುತ್ತಿರುವುದು. ಪ್ರತಿ “ಹೇಳಿಕೆಯೂ ಬೇಸಿಕ್‌ ಕಾರ್ಯ ವಿಧಿಯಲ್ಲಿ 
ಪ್ರತ್ಯೇಕ ಸಂಖ್ಯೆಯಿಂದ ನಿರ್ದೆಶಿತವಾಗುತ್ತದೆ. 
ವಾಕ್ಕರಚನಾ ನಿಯಮ (SYNTAX) 
< ಸಾಲಿನ ಸಂಖ್ಯೆ» ಹೇಳಿಕೆ (Statement) 

ಬಾಳೆಹಣ್ಣುಗಳನ್ನು ಲೆಕ್ಕ ಹಾಕಲು ಒಂದು ಕಾರ್ಯವಿಧಿಯನ್ನು 
ಬರೆದಾಗ ಅದರ ಕ್ರಮ ವಿಧಿ ಗೊತ್ತಿದೆ. ಅದಕ್ಕೆ ಬೇಸಿಕ್‌ 
ಕಾರ್ಯವಿಧಿಯನ್ನು ಹೇಗೆ ಬರೆಯುವುದು ಎಂಬುದನ್ನು ಶಿಳಿಸೆಲಾಗಿದೆ. 

ಇಸಾಲಿನ ಸಂಖ್ಯೆ ಕಾರ್ಯ ವಿಧಿಯ ಹೇಳಿಕೆ. 


1. LETBANANA ಎ 10 

2. LET EATEN =2 

3. LET HAVE = BANANA-EATEN 

4. PRINT “NUMBER OF 
BANANA | HAVE " ; HAVE 

5. END 


ಸಾಲಿನ ಸಂಖ್ಯೆಗಳು ಏರಿಕೆಯ ಕ್ರಮದಲ್ಲಿವೆ. 

ಕಾರ್ಯವಿಧಿಯಲ್ಲಿ 1 ರಿಂದ 5 ರವರೆಗಿನ ಸಾಲಿನ ಸಂಖ್ಯೆಗಳು 
ಅನುಕ್ರಮವನ್ನು ಕಾಯ್ದುಕೊಳ್ಳಲು ಹೇಗೆ ಸಹಾಯಕವೆನ್ನುವುದನ್ನು 
ನೋಡುವಿರಿ. 

ಸಾಲಿನ ಸಂಖ್ಯೆಗಳು 1 ರಿಂದಲೇ ಪ್ರಾರಂಭವಾಗಬೇಕೆಂದೇನೂ ಇಲ್ಲ. 
ಅವು ಯಾವುದೇ ಸಂಖ್ಯೆಯಿಂದ ಬೇಕಾದರೂ ಆರಂಭವಾಗಬಹುದು. 
29,57 ಅಥವಾ ಯಾವ ಕ್ರಮದಲ್ಲಿ ಬೇಕಾದರೂ ಆರಂಭವಾಗಬಹುದು. 


ಗಣಕ ಭಾಷೆಯತ್ತ ಮೊದಲ ನೋಟ ೬೯ 


ಆದರೆ ಅದರ ಮುಂದಿನ ಸಾಲು ಸಂಖ್ಯೆ ಹಿಂದಿನ ಸಾಲಿನ ಸಂಖ್ಯೆ ಗಿಂತ ಹೆಚ್ಚಾಗಿರ 
ಬೇಕು, 


56 LET BANANA = 10 
57 LET EATEN = 2 
58 LET HAVE = BANANA EATEN 


59 PRINT “NUMBERR OF BANANA | HAVE IS ” : HAVE 
60 END 

ಇದರಲ್ಲಿ ಸಾಲಿನ ಸಂಖೆ ಗಳು ಒಂದರಂತೆ ಹೆಚ್ಚಾಗುತ್ತಿರುವುದನ್ನು 
ಗಮನಿಸಬಹುದು. (56,57,58,......)ಈ ರೀತಿ ಸಾಲಿನ ಸಂಖ್ಯೆಗಳು 
ಒಂದರಂತೆ ಅಧಿಕವಾಗಬೇಕೆಂದೇನೂ ನಿಯಮವಿಲ್ಲ. ಅದಕ್ಕೆ ಸ ಸಾಲಿನ ಸಂಖ್ಯೆ 
ಅಧಿಕವಾಗುವ ಕ್ರಮದಲ್ಲಿ ಏರಬೇಕೆನ್ನುವುದು ಮುಖ, ಮೇಲೆ ತಿಳಿಸಿದ 
ಕಾರ್ಯವಿಧಿಯನ್ನು ಮುಂದೆ ತೋರಿಸಿದಂತೆಯೂ ಬರೆಯಬಹುದು. 


5 LET BANANA = 10 
21 LET EATEN ಎ2 
28 LET HAVE = BANANA -EATEN 


43 PRINT ‘NUMBER OF BANANA | HAVE IS ''; HAVE 
98 END 


ಸಾಲಿನ ಸಂಖ್ಯೆಗಳನ್ನು ಬಳಸುವ ಸಾಮಾನ್ಯ ರೂಢಿ 


ಸಾಲಿನ ಸಂಖ್ಯೆಗಳು ಯಾವ ಸಂಖ್ಯೆಯಿಂದ ಬೇಕಾದರೂ ಪ್ರಾರಂಭ 
"ವಾಗಬಹುದು ಮತ್ತು ಅವುಗಳ ನಡುವಿನ ಅಂತರ ಟಾ 
ಅಧಿಕವಾಗುತ್ತಾ ಹೋಗಬೇಕಿಲ್ಲ. ಅವುಗಳ ನಡುವಿನ ಸಂಖ್ಯೆ ಎಷ್ಟು 
ಬೇಕಾದರೂ ಇರಬಹುದು. ಆದರೆ ಆ ಸಂಖ್ಯೆಗಳು ಏರಿಕೆಯ ಕ್ರಮದಲ್ಲಿರ 
ಬೇಕಾದುದು ಮುಖ್ಯ. ಆದರೆ ಬೇಸಿಕ್‌ ಕಾರ್ಯ ವಿಧಿಯನ್ನು 
ಬರೆಯುವಾಗ ಸಾಮಾನ್ಯ ರೂಢಿಯನ್ನು ಮುಂದೆ ತಿಳಿಸಿದ ರೀತಿಯಲ್ಲಿ 
ಬಳಸಬೇಕು. ಆ ರೂಢಿಯು 

೧. ಸಾಲಿನ ಸಂಖ್ಯೆಗಳು ಸಂಖ್ಯೆ 10ರಿಂದ ಪ್ರಾರಂಭ 

೨. ಸಾಲಿನ ಸಂಖ್ಯೆಗಳನ್ನು 10ರ ಹಂತಗಳಲ್ಲಿ ಹೆಚ್ಚಿಸಬೇಕು. 

ಆಗ ಮೇಲಿನ ಕಾರ್ಯ ವಿಧಿಯನ್ನು ಮುಂದೆ ತಿಳಿಸಿದ ರೀತಿ 
ಬರೆಯಬೇಕು. 
10 LET BANANA = 10 


೭೦ ನಮಗಾಗಿ ಗಣಕಗಳು 


20 LET EATEN = 
30 LET HAVE = BANANA EATEN 
40° PRINT ‘NUMBER OF BANANA | HAVE IS” ; HAVE 
50 END 
ಫಲಿತಾಂಶವನ್ನು ನೋಡುವುದು 

ಈಗಿ ಪೂರ್ಣ ಕಾರ್ಯವಿಧಿಯನ್ನು ಬರೆದಾಗಿದೆ. ಅದನ್ನು ಕೀಲಿಮಣೆ 
ಯಿಂದ ಗಣಕಕ್ಕೆ ಸೇರಿಸಿದ ನಂತರ, ಉತ್ತರವನ್ನು ಪಡೆಯಲು ಆ ಕಾರ್ಯ 
ವಿಧಿಯನ್ನು ಗಓಕವು ಓದುವಂತೆ ಹೇಳಬೇಕು. ಹಾಗು ಆ ಆಜ್ಞೆಗಳನ್ನು 
ಕಾರ್ಯ ರೂಪಕ್ಕೆ ತರುವಂತೆ ಹೇಳಬೆಟು. ಅದಕಾ ಬೇಸಿಕ್‌ನಲ್ಲಿ. ಒಂದು 
ಕಾದಿರಿಸಿದ ಪದವಿದೆ. ಆ ಕಾದಿರಿಸಿದ ಪದ 'ಗಿ N'ಎನ್ನುವುದು. ಇದು 
ಸಾರ್ಯವಿಧಿಯಗ್ನು ಕಾರ್ಯರೂಪಕ್ಕೆ ತರುವಂತೆ ಗಣಕಕ್ಕೆ ಹೇಳಲು 
ಉಪಯೋಗಕಣ RUN ಎನ್ನುವು ದನ್ನು ಸಾರಿನ ಸಂಖ್ಯೆಯಿಲ್ಲದೆ ಹಾಗೆ 
ಬಳಸಬೇಕು. ಅನು ಕಾರ್ಯವಿಧಿಯ ಭಾಗವಲ್ಲ. ಅದು ಗಣಕಕ್ಕೆ ಕೊಡುವ 
ಒಂದು ನೇರ ರಜ್ಜ, ಆ ಆಜ್ಞೆಯ ಮೇರೆಗೆ ಗಣಕ ಕಾರ್ಯ `ಓಧಿಯನ್ನು 
ಓದಿ ಅನುಜ್ಞೆ ಗಳನ್ನು ಕಾರ್ಯರೂಪಕ್ಕೆ ತರುತ್ತದೆ. 


10 LET BANANA = 10 
20 LET EATEN =2 
30 LET HAVE = HAD EATEN 


40 PRINT “ NUMBER OF BANANA | HAVE"; HAVE 
50 | ಹಾ 
RUN ( ಇದು RETURN ಎಂಬ 
ಕೀಲಿಯನ್ನು ಅದುಮಲು ಸೂಚಿಸುತ್ತದೆ) 


ಆಜ್ಞೆಯಾದ RUN ಪದವನ್ನು ಒಮ್ಮೆ ಗಣಿಕದ ಕೀಲಿಮಣೆ 
ಅದುಮಿ "ಬೆರಳಚ್ಚು ಮಾಡಿ ಒಳಸೆ ೇರಿಸಿದಾಗ, ಗಣಕ ಕಾರ್ಯವಿಧಿಯನ್ನು 
ಓದಲು ಮೊದಲು ಮಾಡುತ್ತದೆ. ಆ ಆಜ್ನೆ ಕೈಯನ್ನು ಅರ್ಥ ಮಾಡಿಕೊಂಡು 
(ಮರು ಸಂಕೇತಿಸುತ್ತದೆ) ಅಗತ್ಯವಿರುವ ಕ್ರಿಯೆಗಳನ್ನು ನಡೆಸುತ್ತದೆ. ಮೇಲೆ 
ತಿಲಿಸಿದ ಕಾರ್ಯ ವಿಧಿಯನ್ನು ಓದಿದಾಗ ಗಣಕವು 
ಕಾರ್ಯವಿಧಿಗನುಗುಣವಾಗಿ ನಡೆಸುವ ಕ್ರಿಯೆಗಳೇನು; 

ಗಣತ ಮೊದಲಿನ ಸಾಲನ್ನು ಅಂದರೆ ಸಾಲಿನ ಸಂಖ್ಯೆ 10ನ್ನು 
ಒದುತ್ತದ. ಆ ಸಾಲಿನ ಕೊನೆಯಲ್ಲಿ ಕೊಟ್ಟಿರುವ ಬೆಲೆ 10ನ್ನು ಚರ 


ಗಣಕ ಭಾಷೆಯತ್ತ ಮೊದಲ ನೋಟ ೭೧ 


ಸಂಖ್ಯಾಪದ BANANA ಹೆಸರಿನ ಜ್ಞಾಪಕ ನೆಲೆಯಲ್ಲಿ ಶೇಖರಿಸುತ್ತದೆ. 

ನಂತರ ಗಣಕ ಮುಂದಿನ ಸಾಲಿನ ಸಂಖ್ಯೆ 20ನ್ನು ಓದುತ್ತದೆ. 
ಅದರಲ್ಲಿ EATEN 8 ಸಂಖ್ಯೆ (2ನ್ನು " EATEN ಹೆಸರಿನ 
ಜ್ಞಾಪಕನೆಲೆಯಲ್ಲಿ ಶೇಖರಿಸು 

ಮುಂದಿನ ಸಾಲಿನ ತವ 30ನ್ನು ನಂತರ ಓದುತ್ತದೆ. ಇಲ್ಲಿ ಗಣಕವು 
ಎರಡು ಕೆಲಸಗಳನ್ನು ಮಾ ಡುತ್ತದೆ. ಮೊದಲು ಅದು EATENನ ಬೆಲೆ 
(2ನ್ನು BANANA ಬೆಲೆ 70ರಿಂದ ಕಳೆಯುತ್ತದೆ. ಅದು ಕಳೆದಾಗ 
ಬರುವ ಫಲಿತಾಂಶವನ್ನು ಚರ ಓಸಿ ನಲ್ಲಿ ಶೆ *ಖರಿಸುತ್ತದೆ. 

ಸಾಲಿನ ಸಂಖ್ಯೆ 40ನ್ನು ಓದುತ್ತದೆ. ಆದು ಈಗ ಅಲ್ಲಿ ಕೊಟ್ಟಿರುವ 
ಸಂದೇಶವನ್ನು ಮುದಿ ದ್ರಿಸಬೇನಾಗುತ್ತದೆ. ಮತ್ತು HAVE `ಚರದ `ಚಿಲೆ 
(8)ನ್ನು ಆ 'ಸಾಲಿನಲ್ಲಿಯೆ ಮುದ್ರಿಸಬೇಕ್‌ ಗಿದೆ. 

ಆಗ ಗಣಕದ ಕಾರ್ಯವಿಧಿಯಿಂದ ಅಭಿವ್ಯಕ್ತಕದಲ್ಲ (ಗಣಕ ತೆರೆಯ 
ಮೇಲೆ) ಹೊರಬರುವ ಫಲಿತಾಂಶ 

NUMBER OF BANANA | HAVE 1586 

ಎರಡು ಉದಾಹರಣೆಗಳು 

ಈಗ ರಾಜ್ಯದ ಹೆ ಸರನ್ನು ಶೇಖರಿಸು ವ ಒಂದು ಕಾರ್ಯ ವಿಧಿಯನ್ನು 
ಬರೆಯೋಣ ಮತ್ತು “My State | is’ 

(ನನ್ನ ರಾಜ್ಯ) ಎಂಬ ಸಂದೇಶವು ನಾಜ್ಯದ ಹೆಸರಿನ ಜೊತೆ 
ಪ್ರದರ್ಶಿತವಾಗುವಂತೆ ಹೇಳೋಣ. 

ಇದಕ್ಕೆ ಮೊದಲು ಕ್ರಮವಿಧಿಯನ್ನು ಬರೆಯಬೇಕು. ಈ ಸಮಸ್ಯೆಗೆ 
ಕ್ರಮವಿಧಿಯು ಬಹಳ ಸುಲಭ್ಯಶಾಗಿದೆ. ರಾಜ್ಯದ ಹೆಸರು ಒಂದು ಚರಸರಣಿ 
ಎನ್ನುವುದನ್ನು ಜ್ಞಾಪಕದಲ್ಲಿದಿ. 
ಕ್ರಮವಿಧಿ 

೧. ರಾಜ್ಯದ ಹೆಸರನ್ನು ಒಂದು ಚರ ಸರಣಿಯಲ್ಲಿ ಶೇಖರಿಸು. 

೨. ಸಂದೇಶ ಮತ್ತ ಚರವನ್ನು ಪ್ರದರ್ಶಿಸು. 

೩. ಕಾರ್ಯ ವಿಧಿಯನ್ನು ಮುಗಿಸು (೯ಗಲ) 
ಈಗ ಅದರ ಕಾರ್ಯ ವಿಧಿ 
10 LetS$ ="KARNATAKA" 
20 PRINT “My Stateis’;S$ 


೭೨ ನಿಮಗಾಗಿ ಗಣಕಗಳು 


30 END 

RUN 

My State is KARNATAKA 

ಉದಾಹರಣೆ 2 

ಒಂದು ಟಿಪ್ಪಣಿ ಪುಸ್ತಕದ ಬೆಲೆ ರೂ 5 30 ರೂಪಾಯಿಗಳಿಗೆ 
ಎಷ್ಟು ಟಿಪ್ಪಣಿ ಪ್ರಸ್ತಕಗಳನ್ನು ಕೊಂಡುಕೊಳ್ಳಬಹುದು 2 
ಈ ' ಸಮಸ್ಯೆಗೆ ಕ್ರಮವಿಧಿ 

೧. ಸು ಟಿಪ್ಪಣಿ ಪುಸ್ತಕದ ಬೆಲೆಯನ್ನು ಶೇಖರಿಸು. 

೨. ಇರುವ ಒಟ್ಟು ಹಣವನ್ನು ಸ್ಮರಣೆಯಲ್ಲಿ ಶೇಖರಿಸು. 

೩. ಒಟ್ಟು ಹಣವನ್ನು ಒಂದು ಟಿಸಡೆ ಪುಸ್ತಕದ ಸಂಖ್ಯೆಯಿಂದ 
ಭಾಗಿಸಿ, ಬರುವ ಉತ್ತರವನ್ನು ಒಂದು ಚರದಲ್ಲಿ ಶೇಖರಿಸು. 
. ಆ ಬೆಲೆಯನ್ನು ಪ್ರದರ್ಶಿಸು. 
೫. ಕಾರ್ಯಕ್ರಮ ಮುಗಿಸು. 


pc 


ಕಾರ್ಯದಿಧಿ : 
10 LET EACH =5 
20 LET RUPEE = 30 
30 LET NUMBER = RUPEE/EACH 
40 PRINT ‘The number of Note Books ="; NUMBER 
50 END 
RUN 


The Number of Note books = 

ಇದರಲ್ಲಿ EACH, RUPEE ಮತ್ತು NUMBER ಗಳು ಚರಗಳು 
ಮಾತ್ರ. ನಿಮಗೆ ಇಷ್ಟವಾಗುವ ಬೇರೆ ಹೆಸರುಗಳನ್ನು ಚರಪದವಾಗಿ 
ಬೇಕಾದರೆ ಉಪಯೋಗಿಸಬಹುದು. 

ಕಾರ್ಯವಿಧಿಯನ್ನು ಬರೆಯುವುದು ಸಹ ಒಂದು ಚಿತ್ತಾಕರ್ಷಕವಾದ 
ಕೆಲಸ, 
ಗಣಕ ಭಾಷೆಯತ್ತ ವಾಸ್ತವ ನೋಟ 


ಅಸಾಧ್ಯವಾಗಿದ್ದ ಅನೇಕ ಸಮಸ್ಯೆಗಳನ್ನು ಬಿಡಿಸುವ ಸಾಮರ್ಥ್ಯ 


h 


ಗಣಕ ಭಾಷೆಯತ್ತ ಮೊದಲ ನೋಟ ೭೩ 


ಗಣಕಗಳಿಗಿದೆ. ಆದರೆ ಅವು ಯಾವುದೇ ಕೆಲಸವನ್ನು ಮಾಡುವಂತೆ ಹೇಳದ 
ಹೊರತು ಏನನ್ನು ಮಾಡಲಾರವು. ಗಣಕ ಕಾರ್ಯವಿಧಿಗಾರ (9015401 
programmer) ಅನೇಕ ಗಂಟೆಗಳವರೆಗೆ ವಿಶ್ಲೇಷಣೆ ನಡೆಸಿ ಸಮ ಸೈಗೆ 
ಸೂಕ್ತವಾದ ಆಜ್ಞೆಗಳನ್ನು ತಯಾರಿಸಿಕೊಂಡು, "ಗಣಕವು ಅದನ್ನನುಸರೆಸಿ 
ನಿಗದಿತ ಸಮಸೆ ಯನ್ನು" ಬಿಡಿಸಲು ಅನುವು ಮಾಡಿಕೊಡುತ್ತಾನೆ. ಆ 
ಆಜ್ಞೆಗಳನ್ನು ಬಳೆಯಲು ಕಾರ್ಯವಿಧಿಗಾರನಿಗೆ ಸಮಸ್ಯೆಯ 'ಶಿಳವಂಕೆ 
ಅಗತ್ಯ. ಆ ತಿಳಿವಳಿಕೆಯ ಸಹಾಯದಿಂದ ಸಮಸೆಯನ್ನು ಬಿಡಿಸಲು 
ನಿಗದಿತ ಕಾರ್ಯವಿಧಿಗಳನ್ನು ಗಣಕದೊಳಗೆ ಶೇಖರಿರುತ್ತದೆ. ಅದಕ್ಕೆ 
ಗಣಕವ್ಕೂಹ ಚಾಲಕ (System software) ಮೆಲುಸಾಧಕವೆಂದು 
ಹೆಸರು. ' ಇನ್ನು ಕೆಲವು ಕಾರ್ಯವಿಧಿಗಳನ್ನು ಅಗತ್ಯಕ್ಕನುಗುಣವಾಗಿ 
ಚೇಕಾದಾಗ ಗಣಕದೊಳಕ್ಕೆ ಸೇರಿಸಬೇಕು. ಆ ಬಗೆಯ 
ಮೆಲುಸಾಧಕ(ಕಾರ್ಯವಿಧಿ)ಗಳಿಗೆ ಅನ್ವಯ ಮೆಲುಸಾಧಕ (80010810೦೧ 
soಗೇware))ವೆಂದು ಹೆಸರು. 
ಗಣಕಗಳ ಚಟುವಟಿಕೆಗಳನ್ನು ನಿಯಂತ್ರಿಸಲು ಗಣಕ ವ್ಯೂಹದ 
ಮೆಲುಸಾಧಕದ ಕೆಲವು ಘಟಕಗಳು ಬೇಕಾಗುತ್ತದೆ. ಅವುಗಳನ್ನು 
ಗಣಕದೊಳಗೆ ಶಾಶ್ಚತವಾಗಿರಿಸಿರುತ್ತಾರೆ. ಅನ್ನಯ ``ೌರ್ಯವಿಧಿಯನ್ನು 
(application program)nrಕದೆ ಕ್ಷಿ ಅಭಿಗ್ರಾಹಕ (ಪ್ರವೇರಕ) 
ಉಪಕರಣದಿಂದ ಸೇರಿಸಿದಾಗ ಹಲವಾರು ಚಟುವಟಿಕೆಗಳು ನಡೆಯುತ್ತವೆ. 
ಮೊದಲಿಗೆ, ಗಣಕವ್ಕೂ ಹದ ಮೆಲುಸಾಧಕವು ಗಣಕಕ್ಕೆ ಕಾರ್ಯವಿಧಿಗಳನ್ನು 
ಭಾಷಾಂತರಿಸಲು ನಿರ್ದೇಶಿಸ ಅದನ್ನು ಯಂತ್ರ, ಆರ್ಥ ಮಾಡಿಕೊಳ್ಳುವ 
ಯಂತ್ರ ಭಾಷೆ (Machine |anguage)ಗೆ ಪರಿವರ್ತಿಸುತ್ತದೆ. ಆ 
ನಂತರ ಪರಿವರ್ತಿತ ಕಾರ್ಯವಿಧಿಯು ಕಾರ್ಯಗಳನ್ನು ಮಾಡುವ ಸ್ಮರಣ 
ಕ್ಷೇತ್ರದಲ್ಲಿ ಶೇಖರವಾಗುತ್ತದೆ. ಗಣಕವ್ಯೂಹದ ಮೆಲು ಸಾಧಕವು ಗಣಕಕ್ಷೆ 
ನಿರ್ದೇಶಿಸಿ ಕಾರ್ಯ ಸಂಗ್ರಹದಲ್ಲಿ ಬರುವ ಆಜ್ಞೆಗಳನ್ನು ಒಂದು ಸಲ 
ಒಂದರಂತೆ ನಿಯಂತ್ರಕ ನಭಾಗ. (control unit of CPU) 
ವರ್ಗಾವಣೆ ಮಾಡುತ್ತದೆ. ಅದೇ ಅಲ್ದ ಕಾರ್ಯಪ್ರವೃತ್ತವಾಗ 
ಕಾರ್ಯಮುಗಿದ ನಂತರ ಕಾರ್ಯ ಸಂಗ್ರಹಕ್ಕೆ ಹಿಂದಿರುಗುತ್ತದೆ. ಸ 
ಅನುಜ್ಞೆ ಗಳು ದತ್ತವನ್ನು, ಅಂಕಗಂ ಣಿತ- ತರ್ಕ ವಿಭಾಗಕ್ಕೆ ವರ್ಗಾವಣೆ ಮ 
ಅಲ್ಲಿನ” ಕ್ರಿಯೆಗಳನ್ನು ನಡೆ ಡೆಸುತ್ತದೆ. ಆನ್ವಯಿಕ ಕಾರ್ಯವಿಧಿಗಳನ್ನು ಕೇಂದ್ರ 
ಸ್ಮರಣೆಗೆ ಬದಲು ಉಪಸಂಗ್ರಹಗಳಲ್ಲಿ ಹೊರಗ ಶೇಖರಿಸಟ; 


ಅವಶಕವಾದಾಗ ಅದನ್ನು ತೀಂಸಂ.ದಿದೊಲ A 
ದೊಳಗೇ ಶೇಖರಿಸಿದ ಕಾರ್ಜವಿಧಿಯು ಭಾಷಾಂತರವಾದ ರೂಪದಲಿ 


ಜ್‌ ಹ ಗಣಕ 
ಆತ್ರ ತರಯ ದದ: 


೭೪ ನಿಮಗಾಗಿ ಗಣಕಗಳು 


ರುವುದರಿಂದ ಅದರ ವೇಗ ಅಧಿಕ. 


ಗಣಕ ವ್ಯೂಹದ ಮೆಲುಸಾಧಕದ ಅನೇಕ ಉಳಿದ ಘಟಕಗಳು ಹೆಚ್ಚು 
ಸಂಕೀರ್ಣವಾಗಿರುತ್ತವೆ. ಉಳಿದ ಕೆಲವು ಘಟಕಗಳಾದ ಸಂಕಲನ ಕಾರಕಗಳು 
(compiler) ಮತ್ತು ಕಾರ್ಯವಿಧಿಗಳನ್ನು ಕ್ರಿಯಾಪ್ರವೃತ್ತ ರೂಪಕ್ಕೆ 
ಭಾಷಾಂತರಿಸುವ ಕಾರ್ಯ ಎಧಿಗಳ ಜೋಡಣೆಗಳು (assembler) 
ಮತ್ತು ಉಪಯುಕ್ತ ಕಾರ್ಯವಿಧಿಗಳು (ಟtlily programmes) 
ಗಣಕದೊಳಗಿನ ಆಂತರಿಕ ನಿರ್ವಹಣಾ ಕ್ರಿಯೆಗಳನ್ನು ನೋಡಿಕೊಳ್ಳುತ್ತವೆ. 


ಕಾರ್ಯವಿಧಿಗಳ ಭಾಷೆಗಳು 


ನಮಗೆ ಮೂಲತಃ ಗಣಕದ ಯಂತ್ರ ಭಾಷೆಯನ್ನು ಮಾತನಾಡಲು 
ಅಥವಾ ಬರೆಯಲು ಸಾಧ್ಯವಿಲ್ಲವಾದ್ದರಿಂದ ಮತ್ತು ಗಣಕಗಳು ಮಾನವನ 
ಭಾಷೆಯನ್ನು ಮಾತನಾಡಲು ಅಧವಾ ಬರೆಯಲು ತಿಳಿದಿಲ್ಲವಾದ್ದರಿಂದ, 
ಒಂದು ಮಧ್ಯವರ್ತಿ (ದುಭಾಷಿ)ಭಾಷೆಯನ್ನು ರೂಪಸಿ ಅದರ 
ಸಹಾಯದಿಂದ ಗಣಕದೊಡನೆ ಸಂಪರ್ಕ ಕ್ರಿಯೆ ನಡೆಸಲು ಸಾಧ್ಯ. ಈ 
ಮಧ್ಯವರ್ತಿ ಭಾಷೆಗಳನ್ನು ಕಾರ್ಯವಿಧಿಯ ಭಾಷಗಳನ್ನುತ್ತಾರೆ. ಇವು 
ಕಾರ್ಯ ವಿಧಿಗಾರರಿಗೆ (pr೦9r೩Mಗೀ's) ಗಣಕದ ಕ್ರಿಯೆಗಳನ್ನು 
ನಿರ್ದೇಶಿಸಲು ಸಹಾಯ ಮಾಡುತ್ತವೆ. ನಿಗದಿತ ಭಾಷಾ ನಿಯಂತ್ರಕಗಳು 
ಕಾರ್ಯವಿಧಿಗಾರರಿಗೆ ಪ್ರತ್ಕೇಕ ಆಜ್ಞೆಗಳನ್ನು ಹೇಗೆ ರೂಪಿಸಬೇಕೆನ್ನುವುದನ್ನು 
ತಿಳಿಸಿ ಯಾವ ಅನುಕ್ರಮ ಪದಗಳು ಮತ್ತು ಸಂಕೇತಗಳನ್ನು 
ಉಪಯೋ ಗಿಸಬೇಕೆನ್ನುವುದು ಹೇಳುತ್ತವೆ. 


ಅನುಜ್ಞಿಗಳು (Instruction) 


ಪ್ರತಿ ಕಾರ್ಯವಿಧಿಯು ಪ್ರತೆ "ಕ ಅನುಜ್ಞೆಗಳಿಂದಾಗಿದೆ. ಈ 
ಅನುಜ್ಞೆಗಳು ಖಚಿತವಾಗಿ ಮತ್ತು ಇರೆಳವಾಗಿವೆ. ಅವು ಕಾರ್ಯವಿಧಿಯ 
ಭಾಷಾನಿಯಮಗಳನ್ನು ಅನುಸರಿಸಬೇಕು. ಒಂದು ಕಾರ್ಯವಿಧಿಯಲ್ಲಿ 
ಪ್ರತಿಯೊಂದು ಆಜ್ಞೆಯು ಅನುಕ್ರಮವಾಗಿ ಕಾರ್ಯ 
ಪ್ರವೃತ್ತವಾಗುವುದರಿಂದ ಅದು ಗಣಕಕ್ಕೆ ನಿಗದಿತವಾದ ಕ್ರಿಯೆಗಳನ್ನು 
ನಡೆಸಲು ಬೇಕಾಗುವ ಯುಕ್ತ ಆಜ್ಞೆಗಳನ್ನು ಒದಗಿಸಬೇಕು. 

ಆದರ್ಶ ಆಜ್ಞೆಯ ಕಾರ್ಯವಿಧಿಯಭಾಷೆಯಲ್ಲಿ ಎರಡು ಭಾಗಗಳಿವೆ. 
ಒಂದು ಪ್ರಕ್ರಿಯಾ ಸಂಕೇತ (೦೧6/81೦೧ ೦೦೮6 ೦: ೦೧೦೦೮6) ಮತ್ತು 
ಅನುಕ್ರಮ ಪರಿಕರ್ಮಗಳು (೦067೩೧೮9). ಪ್ರಕ್ರಿಯಾ ಸಂಕೇತವು 
ಗೇಟ) ಮಾಡಬೇಕಿರುವ ಕೂಡು, ಕಳೆ, ಗುಣಿಸು, ಭಾಗಿಸು ಮೊದಲಾದ 


ಗಣಕ ಭಾಷೆಯತ್ತ ಮೊದಲ ನೋಟ ೭೫ 


ಕ್ರಿಯೆಗಳನ್ನು ಹೇಳುತ್ತದೆ. ಪರಿಕರ್ಮಗಳ ಭಾಗದಲ್ಲಿ ವಾಸ್ತವ ದತ್ತವಿದ್ದು ಅದನ್ನು 
ಉಪಯೋಗಿಸಿಕೊಂಡು ಒಂದು ಕ್ರಿಯೆಯನ್ನು ನಡಸುತ್ತದೆ ಅಧವಾ ದತ್ತದ 
ವಿಳಾಸವನ್ನು ತಿಳಿಸುತ್ತದೆ. 
ಆಧುನಿಕ ಕಾರ್ಯವಿಧಿಯ ಭಾಷೆಗಳು ಮೂರು ವರ್ಗಗಳಲ್ಲಿವೆ. 
ಅವುಗಳೇ (1) ಯಂತ್ರಭಾಷೆ (Machine Language) (1) ಜೋಡಣಾ 
ಭಾಷೆ (Assembly 8೧0306) (1) ಉನ್ನತ ಮಟ್ಟದ ಸಾಂಕೇತಿಕ 
ಭಾಷೆ (Symbolic Language) 


೧. Ago 


ಪ್ರಾಥಮಿಕ ರೂಪದ ಗಣಕ ಕಾರ್ಯ ವಿಧಿಯಲ್ಲಿ ದ್ವಿಮಾನ ಸಂಖ್ಕಾ 
ಪದ್ಧತಿಯನ್ನು ಉಪಯೋ ಗಿಸುತ್ತಿದ್ದರು. ಕಾರ್ಯ ವಧಿಗಾರರು ದ್ವಿಮಾನಗ 
ಳಾದ 1 "ಮತ್ತು 0 ಗಳನ್ನು ಬಳಸಿಕೊಂಡು ಕಾರ್ಯ ವಿಧಿಯನ್ನು 
ರಚಿಸುತ್ತಿದ್ದರು. ಈ ಬಗೆಯ ಕಾರ್ಯವಿಧಿಗಳನ್ನು ಬರೆಯುವುದು ಹೆಚ್ಚು 
ಶ್ರಮದ, ಹೆಚ್ಚು ಕಾಲ ಹಿಡಿಯುವ ಹಾಗು ಅಪ್ರಾಯೋಗಿಕ ವಿಧಾನ. ಈ 
ಕಾರಣದಿಂದ ಇಂದಿನ ಯಂತ್ರ ಭಾಷೆಯ ಕಾರ್ಯವಿಧಿಗಳು ಅಷ್ಟಮಾನ 
(೦೦1೩) ಅಥವಾ ಪಷ್ಟಾದಶಮಾನ (೧೩೮6೦17೩) ಸಂಖ್ಯೆಗಳ 
ರೂಪದಲ್ಲಿರುತ್ತವೆ. 

ಈ ಯಂತ್ರ ಭಾಷೆಯಲ್ಲಿ ಕಾರ್ಯವಿಧಿ ಬರೆಯಲು ಕಾರ್ಯವಿಧಿ 
ಗಾರನು ಅನುಜ್ಞೆ ಮತ್ತು ದತ್ತದ ಸಂಸ್ಕರಣೆಗೆ, ಆ ಎರಡರ ಸಂಗ್ರಹಣಾ 
ನೆಲೆಗಳನ್ನು ಸೂಚಿಸಬೇಕಾಗಿತ್ತು. ಆದರ ಜೊತೆಗೆ ಪ್ರತಿಯೊಂದು 
ನಿಯಂತ್ರಕದ (Switches) ನೆಲೆ ಮತ್ತು ದಾಖಲೆ (೧60/1516)ಯನ್ನು 
ತಿಳಿದು ಅದರಲ್ಲಿ ನಡೆಯುವ ಕಾರ್ಯವಿಧಿಯ ಕ್ರಿಯೆಯನ್ನು 
ತಿಳಿದಿರಬೇಕಾಗಿತ್ತು. ಅವುಗಳನ್ನು ನಿಯಂತ್ರಿಸಲು ಕಾರ್ಯವಿಧಿಯಲ್ಲಿ 
ಅನುಜ್ಞೆಗಳನ್ನು ಕೊಡಬೇಕಾಗಿತ್ತು. 

ಯಂತ್ರಭಾಷೆಯ ಕಾರ್ಯವಿಧಿಯು ಗಣಕವ್ಯೂ ಹದ ಉದ್ದೇಶ ಮತ್ತು 
ಸಾಮರ್ಥ್ಯಗಳ ಬಳಕೆಗೆ ಸಹಾಯಕ. ಕೆಲವೇ ಜನ ಕಾರ್ಯವಿಧಿಗಾರರು 
ಇಂದು : ಯಂತ್ರಭಾಷೆಯಲ್ಲಿ ಕಾರ್ಯವಿಧಿ ಬರೆಯುತ್ತಾರೆ. ಹಾಗೂ 
ಬಹುಪಾಲು ಗಣಕವ್ಯೂಹಗಳ ಮೆಲು ಸಾಧಕ (System a 
ವನ್ನು ಯಂತ್ರಭಾಷೆಯಲ್ಲಿ ಬರೆದಿದ್ದು, ಅವುಗಳನ್ನು ಣಕದೊಳಗೆ 
ಅಳವಡಿಸಿದೆ. 


೭೬ ನಿಮಗಾಗಿ ಗಣಕಗಳು 


ಜೋಡಣಾ ಭಾಷೆ 

ಯಂತ್ರ ಭಾಷಾಕ್ರಮವು ಕಷ್ಟವಾದ ಹಾಗು ಶ್ರಮದ ಕಲು: 
ಮಾನವರು ಅದರಲ್ಲಿ ತಪ್ಪು ಮಾಡುವುದು ಹೆಚ್ಚು. ಅದನ್ನು ತ 
ಸಂಕೇತದ ಮೂಲಕ ($yಗbಂ॥) ಯಂತ್ರಭಾಷೆಯ ಆಜ್ಞೆಗೆ 
ಬರೆಯುವ ಕ್ರಮ ರೂಢಿಗೆ ಬಂತು. ಜೋಡಣಾ" ಭಾಷೆಯಲ್ಲಿ ಪ 
ಸಂಕೇತ (operation ೦೦೮6)ವನ್ನು ಸಂಖ್ಯೆಗಳಿಗೆ ಬದಲು ಇ 
ಹೊಂದಾಣಿಕೆಯಿಂದ ವ್ಯಕ್ತ ಮಾಡಬಹುದು. ಕೆಲ ವು ಸಲ ಅದನ್ನು ನೆನಪಿನ 
ಸಹಾಯಕ (ಗಾ೧೦ಟ೧7೦೧1೦9) ರೂಪವೆಂದು ಕರೆಯಬಹುದು. ಆಗ 
ಗಣಕವಧಿಗಾರರಿಸೆ ಪರಿಕ್ರಿಯಾ ಸಂಕೇತಗಳನ್ನು ಜ್ಞಾಪಕದಲ್ಲಿಡಲು 
ಸಹಾಯಕ. ಈ ಜೋಡಣಾ ಭಾಷೆಯ ಕಾರ್ಯವಿಧಿಯನ್ನು ಯಂತ್ರ 
ಬಾಷೆಗೆ ಪರಿವರ್ಶಿಸಬೇಕು ಅಥವಾ ಭಾಷಾಂತರಿಸ ಕು ಈ 
ಪರಿವರ್ತನೆಗೆ ಜೋಡಣಾ ಭಾಷಿಯು (ದುಭಾಷಿ) ಜೋಡಣಾ ಭಾಷೆಯ 
ಕಾರ್ಯವಿಧಿಯನ್ನು ಸ್ವೀಕರಿಸಿ ಯಂತ್ರ ಭಾಷೆಯ ಕಾರ್ಯವಿಧಿಯಾಗಿ 
ಪರಿವರ್ತಿಸುತ್ತದೆ. ಜೋಡಣಾ ಭಾಷೆಯ ಕಾರ್ಯವಿಧಿಯ ಕ್ರಮವು 
ಯಂತ್ರ ಭಾಷೆಯ ಕಾರ್ಯವಧಿಧಿಗಿಂತ ಅಭಿವೃದ್ದಿ ಹೊಂದಿದ 
ಭಾಷೆಯಾಗಿದ್ದರೂ, ಅದು ಮಾನವ (ಸಹಾಯವನ್ನು)ಶ್ರಮವನ್ನು ಅಪೇಕ್ಷಿಸು 
ತ್ತದೆ. ಕಾರ್ಯವಿಧಿಗಾರರು ನಿಗದಿತ ಗಣಕದ ಪರಿಕ್ರಿಯಾ ಸಂತೇ ತಗಳನ್ನು 
ಆಧಾರವಾಗಿಟ್ಟುಕೊಂಡು ಕಾರ್ಯವಿಧಿಗಳನ್ನು ಬರೆಯಬೇಕಾಗುವುದು. 


ಸಾಂಕೇತಿಕ ಭಾಷೆ 


ಯಂತ್ರ ಮತ್ತು ಜೋಡಣಾ ಭಾಷೆಯ ಕಾರ್ಯವಿಧಿಯು 
ಯಂತ್ರಾಧಾರಿತವಾದುದು. ಬೇರೆ ಬೇರೆ ವರ್ಗದ ಗಣಕವು ತನ್ನದೇ ಆ 
ಯಂತ್ರ ಭಾಷೆ ಅಥವಾ ಜೋಡಣಾ ಭಾಷೆಯನ್ನು ಪಡೆದಿದೆ. ಸಾಂಕೇತಿಕ 
ಭಾಷೆಯು ಯಂತ್ರದ ಮೇಲೆ ನಿರ್ಧಾರವಾಗದೆ ಸ್ಪತಂತ್ರವಾಗಿದ್ದು, ವಿವಿಧ 
ಬಗೆಯ 'ಗಣಕಗಳ ಮೇಲೆ ಈ ಉನ್ನತ ಮಟ್ಟದ ಭಾಷೆಯನ್ನು 
ಉಪಯೋಗಿಸಲು ಸಾಧ್ಯ. ಈ ಭಾಷೆಯಲ್ಲಿ ಅಕ್ಷರ. ಸಂಖ್ಯೆ ಮತ್ತು 
ವಿಶಿಷ್ಠಾಕ್ಷರಗಳನ್ನು ಉಪಗಿಸೋಗಿಸಿಕೊಂಡು ವಶೇಷ ನಯಮಗಳಿಗನುಗುಬಿ 


ಶಾ ಸೊ ಸಾ 
ಕೆ “ರಯಚೆಃ ತ್ತು. ಅವುಗಳನ್ನು 
ನ 


ಮೆಲುಸಾ ಸಾಧಕಗಳೆಂದು 


ಗಣಕ ಭಾಷೆಯತ್ತ ಮೊದಲ ನೋಟ ೭೬ 


ಉನ್ನತ ಮಟ್ಟದ ಭಾಷೆಯ ಆಚ್ಲೆ ಗಳು 
ಉನ್ನತ ಮಟ್ಟದ ಭಾಷೆಯ ಆಜ್ಞೆಗಳು ಆಂಗ್ಲಭಾಷೆಯ ಹೇಳಿಕೆಗಳ 
(51816767೧15) ರೂಪದಲ್ಲಿರುವುದರಿಂದ ಅರ್ಥ ಮಾಡಿಕೊಳಲು 
ಅನುಕೂಲ. 1 
ಕೆಳಗಡೆ ಒಂದು ಸರಳ ಕಾರ್ಯವಿಧಿಯ ನ್ನು, ಯುಂತ್ರಭಾಷೆ, 
ಜೋಡಣಾಭಾಷೆ ಮತ್ತು ಸಾಂಕೇಶಿಕ ಭಾಷೆಯಲ್ಲಿ ತೋರಿಸಿದೆ. 
ಕಾರ್ಯವಿಧಿಯ ಭಾಷೆಗಳ ವಿಧಗಳು 


|ಯಂತ್ರ ಭಾಷ; || ಜೋಡಣಾ ಭಾಷ: ಉನ್ನತ ಮಟ್ಟದ ಭಾಷೆ 
(Mecfine (Asserrbly (Riess) (8450 
Language) Language) ಬರೆದಾಗ 
1 00001 INPUTA INPUTA B,C 
2 INPUT B LETD=A4BC 
3 INPUT C PANT D 

4 0300 ADDA END 

5 ADDB 


6 04023 SUBC 
7 050004 STORED 
8 080024 OUTPUT D 
9 0000 HALT 
ಮೇಲಿ ತಿಳಿಸಿದ ಮೂರು ರೂಪಗಳಲ್ಲಿ ಗಣಕಕ್ಕೆ A.B,C 
ಸಂಖ್ಯೆಗಳನ್ನು ಸೇರಿಸಲು, ಮೊದಲಿನ ಸಿ ಮತ್ತು ಔ ಯೆನ್ನು ಕೂಡಿ 
ಯನ್ನು ಕಳೆಯಲು ಬರುವ ಫಲಿತಾಂಶವನ್ನು ಗಣಕವು ಹೊರಗೆ 
"ಪ್ರದರ್ಶಿಸಲು ಹೇಳುತ್ತವೆ. ಯಿಂತ್ರಭಾಷೆ ಮತ್ತು ಜೋಡಣಾ ಭಾಷೆಯ 
ವಿಧಿಗಳಲ್ಲಿ ಒಂಬತ್ತು ಆಜ್ಞೆಗಳಿವೆ. ಉನ್ನತ ಮಟ್ಟದ ಭಾಷೆಯಾದ 
ಬೇಸಿಕ್‌ನಲ್ಲಿ ಕೇವಲ ನಾಲ ಆನುಜ್ಞೆಯ ಸಾಲುಗಳಿವೆ. ಈ ನಾಲ್ಕು 
ಸಾಲುಗಳನ್ನು ಬರೆಯಲು ಮ ಕದಿಮೆ ಕಾಲ್ಕ ಕಡಿಮೆ 
ಶ್ರಮದ ಜೊತೆಗೆ ಕಾರ್ಯವಿಧಿಗಳನ್ನು ಬರೆಯುವಾಗ ಆಗುವ ತಪ್ಪುಗಳನ್ನು 
ಡು ಹಿಡಿಯುವುದು ಸುಲಭ 
ನೂರಾರು ಬಗೆಯ ಉನ್ನತ ಮಟ್ಟದ ಭಾಷೆಗಳಿವೆ. ಆವುಗಳಲ್ಲಿ 
ಕೇವಲ ಬೇಸಿಕ್‌ ಭಾಷೆಯನ್ನು ಇಲ್ಲಿ ಪರಿಚಯ ಮಾಡಿಕೊಟ್ಟಿದೆ. ಅಭಿವೃದ್ಧಿ 
ಪಡಿಸಿರುವ ಉಳಿದ ಉನ್ನತ ಮಟ್ಟದ ಭಾಷೆಗಳು ವಿವಿಧ ಉದ್ದೇಶಗಳಿಂದ 


ಆ 


೭೮ ನಿಮಗಾಗಿ ಗಣಕಗಳು 


ನಿರ್ಮಾಣವಾಗಿವೆ. ಅವುಗಳ ಮೂಲ ಉದ್ದೇಶ ಗಣಕವನ್ನು ಬಳಸಲು ಸುಲಭ 
ಮಾಡಿಕೊಡುವುದು ಹಾಗು ಶ್ರಮ ಮತ್ತು ಕಾಲವನ್ನು ಉಳಿತಾಯ 
ಮಾಡುವುದಾಗಿದೆ. 

ಉನ್ನತ ಮಟ್ಟದ ಕೆಲವು ಭಾಷೆಗಳು 


ಪೋರ್‌ಟ್ರಾನ್‌ : 1954ರಲ್ಲಿ 181 ಸಂಸ್ಥೆ ಒಂದು ಉನ್ನತ 
ಮಟ್ಟದ ಭಾಷೆಯ ವಿನ್ಯಾಸದ ಸಂಶೋಧನೆ ನಡೆಸಿ ವಿಜ್ಞಾನ 
ಲೆಕ್ಕಾಚಾರಗಳಿಗಾಗಿ ಈ "ಭಾಷೆಯನ್ನು ಅಭಿವೃದ್ದಿ ಪಡಿಸಿತು. 
ಜಾನ್‌ಬಾಕಸ್‌ರವರ ತಂಡ 1957ರಲ್ಲಿ ಈ ಕೆಲಸವನ್ನು ಮುಗಿಸಿತು. 
FORTRAN ಎಂದರೆ FORMULA TRANSLATOR ಎಂಬ 
ಪದದ ಸಂಕ್ಷಿಪ್ತ ರೂಪ. ಇದು ಗಣಿತ ಸಮಾಕರಣಗಳನ್ನು ನಿರ್ವಹಿಸಲು 
ಸಹಾಯಕ. "ಕಡತಗಳನ್ನು ನಿರ್ವಹಿಸಲು ಸೂಕ್ತವಲ್ಲ. ಅದರಲ್ಲಿ ಬರುವ 
ತರ್ಕವನ್ನು ಹುಡುಕುವುದು ಸುಲಭವಲ್ಲ ಹಾಗೂ ಇದು ರಚನಾ ಬದ್ಧ 
ಕಾರ್ಯವಿಧಿಯನ್ನು ಪ್ರೋತ್ಸಾಹಿಸುವುದಿಲ್ಲ. 

ಕೋಬಾಲ್‌ : 1959ರಲ್ಲಿ ದತ್ತ ವ್ಯೂಪಗಳ ಭಾಷೆಯ ಸಮ್ಮೇಳನ 
ತಂಡವು ಈ ಭಾಷೆಯನ್ನು ವಾಣಿಜ್ಯ "ಬಳಕೆಯ ಅನ್ನಯಗಳಿಗಾಗಿ 
ವಿನ್ಕಾಸಮಾದಿತು. ೦೦8%" ಎಂದರೆ COMMON BUSINESES 
ORIENTED LANGUAGE ಸಾಮಾನ್ನ ವಾಣಿಜ್ಯ ಭಾಷೆಯ 
ಬಳಕೆಯಾದ ಇದು ದೊಡ್ಡ ಕಡತಗಳನ್ನು ನಿರ್ವಹಿಸುವ" ಸಾಮರ್ಥ್ಯ 
ಪಡೆದಿದೆ. ಆಂಗ್ಲಭಾಷೆಯ ವಾಕ್ಕಗಳ ರೀತಿಯ ಇದರ ಹೇಳಿಕೆಗಳು 
ವಿವರಣಾತ್ಮಾಕವಾಗಿರುತ್ತದೆ. ಆದರೆ ಈ ಭಾಷೆಯ ಎಲ್ಲಾ 
ಗುಣಲಕ್ಷಣಗಳನ್ನೂ ಕಲಿಯುವುದು ಸುಲಭಸಾಧ್ಯವಲ್ಲ. 

ಪ್ಶಾಸ್ಕ ಲ್‌ ₹೯; ಫ್ರ ಫ್ರೆಂಚ್‌ ಗಣಿತಜ್ಞ ಪ್ಯಾಸ್ಕಲ್‌ ನ ಹೆಸರಿನಲ್ಲಿ 
ಸಿ ಓಡ್ಜರ್‌ಲ್ಯಾ' ೦ಡ್‌ನ ನಿಕ್ಷಾವ್ಸ್‌ ವಿರ್ತ್‌ ಅಭಿವೃ ದ್ರಿಪಡಿಸಿದುದು. 
ವಿದ್ಯಾರ್ಥಿಗಳಿಗೆ ಮೊದಲ ಕಾರ್ಯಭಾಷೆಯಾಗಿ ಕಲಿಸಲು ಈ ರಚನಾಬದ್ಧ 
ಕಾರ್ಯವಿಧಿಯ ಭಾಷೆಯನ್ನು ಉಪಯೋಗಿಸುತ್ತಾರೆ. ಇದರಲ್ಲಿರುವೆ 
ಹೇಳಿಕೆಯು ತಕ್ಕ ರೀತಿಯ ಪ್ರವಹನೆಯನ್ನು ಪಡೆದು ಅದನ್ನು ಓದಿ 
ಅರ್ಥಮಾಡಿಕೊ ಕಲು ಸುಲಭವಾಗಿರುತ್ತದೆ. 

ಸಿ : ಇದನ್ನು ಅಮೆರಿಕಾದ ಬೆಲ್‌ ದೂರವಾಣಿಗಳ ಸಂಸ್ಥೆ ಅಭಿವೃದ್ಧಿ 
ಪಡಿಸಿತು. ಇದನ್ನು UNIX ಕ್ರಿಯಾ ಪ್ರವೃತ್ತ ವ್ಯೂಹ ಗೆ ವನ್ನು 
ಬಳಸುವಾಗ ಉಪಯೋ ಗಿಸಬಹುದು. ಇದು" 'ರಚನಾಬದ್ದ ಉನ್ನತಮಟ್ಟದ 
ಭಾಷೆ. ಇಂದು ಹೆಚ್ಚು ಬಳಕೆಯಲ್ಲಿದೆ. 


೭. ಬೇಸಿಕ್‌ ಭಾಷೆಯ ಇನ್ನೂ ಕೆಲವು ಪದಗಳು 


ನೀವು ವೈದ್ಯರ ಬಳಿಗೆ ಹೋಗುತ್ತೀರಿ. ಅವರು ಜು ಪ್ರಶ್ನೆಗಳನ್ನು 
ಕೇಳುತ್ತಾರೆ. ನೀವು ಅದಕ್ಕೆ ಉತ್ತರವನ್ನು ಕೊಡುತ್ತೀರಿ 

ವೈದ್ಯ : ನಿಮ್ಮ ಹೆಸರೇನು 9 

ರೋಗಿ : ಕೃಷ್ಣಪ್ರಸಾದ್‌ 

ವೈದ್ಯ : ನಿಮ್ಮ ತೊಂದರೆ ಏನು ? 

ರೋಗಿ : ನೆಗಡಿ, ಮೈಕ್ಸೆ ನೋವು 

ವೈದ್ಯ : ಎಷ್ಟು ದಿನಗಳಿಂದ ? 

ರೋಗಿ : ಮೂರು ದಿನಗಳಿಂ 

ಈ ರೀತಿ ವೈದ್ಯರು ಭನ ಪ್ರಶ್ನೆಗಳನ್ನು ಕೇಳಬಹುದು. 
ಪ್ರತಿಯೊಂದು ಪ್ರಶ್ನೆ ಕೇಳಿದಾಗಲೂ ಅವ ರು ಅದಕ್ಕೆ ನಿಮ್ಮಿಂದ ಉತ್ತರವನ್ನು 
ನಿರೀಕ್ಷಿಸುತ್ತಾರೆ 

ನೀವು ಮೈಸೂರಿಗೆ ರೈಲಿನಲ್ಲಿ ಹೋಗಬೇಕಾಗುತ್ತದೆ. ರೈಲ್ವೆ ನಿಲ್ದಾಣಕ್ಕೆ 
ಹೋಗುತ್ತೀರಿ. ಪ್ರಯಾಣ ಡೀಟಿಯೆನ್ನು ಕೊಂಡುಕೊಳ್ಳಲು ಹೋದಾಗ ಆ 


pa 
ಗುಮಾಸ್ತೆ ; ನೀವೆಲ್ಲಿಗೆ ಹೋಗಬೇಕು ? 
ನೀವು : ಮೈಸೂರಿಗೆ 
ಗುಮಾಸ್ತೆ : ಎಷ್ಟು ಜನರಿಗೆ ಚೀಟಿ ಬೇಕು? 
ನೀವು : ಇಬ್ಬರಿಗೆ 


ಗುಮಾಸ್ತೆ : 70 ರೂಪಾಯಿ ಕೊಡಿ 

ನೀವು : ಚಿಕ್ಕಮಕ್ಕಳಿಗೆ ಎಷ್ಟು ? 

ಗುಮಾಸ್ತೆ ; ಚಿಕ್ಕಮಕ್ಕಳಿಗೆ ಅರ್ಧಹಣ 

ಇದೇ ರೀತಿ ನೀವು ಗಣಕವೇ ಪ್ರಶ್ನೆ ಕೇಳುವಂತೆ ಕಾರ್ಯವಿಧಿಯನ್ನು 
ಬರೆದು ಅದು ಉತ್ತರಕ್ಕಾಗಿ ಕಾಯುವಂತೆ ಮಾಡಬಹುದು. ಚರಗಳನ್ನು' 


ವಿ ನಿಮಗಾಗಿ ಗಣಕಗಳು 


ಉಪಯೋಗಿಸಿಕೊಂಡು ನೀವು ಕೊಡುವ ಉತ್ತರಗಳನ್ನು ಅದು ಶೇಖರಿಸುವಂತೆ 
ಮಾಡಬಹುದು. ಈ ಕ್ರಿಯೆಯನ್ನು ಮಾಡಲು ಬೇಸಿಕ್‌ನಲ್ಲ INPUT ಎಂಬ 
ಕಾದಿರಿಸಿದ ಪದವನ್ನು ಉಪಯೋಗಿಸಬೇಕು. 
INPUT ಪದವನ್ನು ಉಪಯೋಗಿಸಿಕೊಂಡು ಬೆಲೆಗಳನ್ನು 
ಗಣಕಕ್ಕೆ ಸೇರಿಸುವುದು 

ಗಣಕದ ಕೀಲಿಮಣೆಯ ಮೂಲಕ ಬೆಲೆಗಳು ಸೇರಿಸುವಂತೆ ಗಣಕಕೆ 
ಹೇಳಲು ಮತ್ತು ಅದಕ್ಕಾಗಿ ಕಾಯುವಂತೆ ಮಾಡಲು ಬೇಸಿಕ್‌ ಭಾಷೆಯಲ್ಲಿ 
INPUT ಎಂಬ ಕಾದಿರಿಸಿದ ಪದವನ್ನು ಉಪಯೋಗಿಸಬೇಕು. ಗಣಕವು 
INPUT ಪದವನ್ನು ನೋಡಿದಾಗ ಅದು ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು 
ಗಣಕದ ತೆರೆಯ ಮೇಲೆ ಪ್ರದರ್ಶಿಸುತ್ತದೆ. ಈ ರೀತಿ ಚಿಹ್ನೆಯನ್ನು 
ಪ್ರದರ್ಶಿಸಲು ಕಾರಣ, ಗಣಕವು ಆ ಬೆಲೆಯನ್ನು ಕೀಲಿಮಣೆಯಿಂದ 
ಉತ್ತರವನ್ನು ಬೆರಳಚ್ಚಿಸುವಂತೆ ನಿಮಗೆ ಸಂದೇಶ ನೀಡಿ ಕಾಯುತ್ತಿರುವುದನ್ನು 
ಇದು ಸೂಚಿಸುತ್ತದೆ. 

ಈ (೫೧೪7 ಪದವನ್ನು ಒಂದು ಕಾರ್ಯವಿಧಿಯ ಸಹಾಯದಿಂದ 
ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. 

ಹೆಸರುಗಳನ್ನು ಸ್ವೀಕರಿಸುವಂತೆ INPUT ಪದವನ್ನು 
ಉಪಯೋಗಿಸಿಕೊಂಡು ಮುಂದಿನ ಕಾರ್ಯವಿಧಿಯನ್ನು (ಸಿಕ್‌ನಲ್ಲಿ 
ಬರೆದಿದೆ. 
10. PRINT” HELLO FRIEND !* 
20 PRINT "MAY । KNOW YOUR NAME PLEASE’ 
30 INPUT XN$ 
40 PRINT’ YOUR NAME IS“ XN$ 
50 END 

RUN 

ಸಂಖ್ಯೆ ಸಾಲು 30ನ್ನು ಓದಿ. INPUT ಪದದ ಮುಂದೆ ೫॥$ 
ಬರೆದಿದೆ. ಇದೊಂದು ಸರಣಿಚರ. ಇದನ್ನು ಒಳಸಿರುವುದೇಕೆ ? ಏಕೆಂದರೆ 
ಹೆಸರು ಒಂದುಸರಣಿ ಬೆಲೆಯುಳ್ಳದ್ದು. ಆ ಕಾರ್ಯವಿಧಿಯನ್ನು RUN 
ಮಾಡಿದಾಗ, ಅಂದರೆ ಕಾರ್ಯವಿಧಿಯ ಕೊನೆಗೆ RUN ಆಜ್ಞೆಯನ್ನು ಗಣಕಕ್ಕೆ 
ಕೊಟ್ಟಾಗ, ತೆರೆಯ ಮೇಲೆ ಬರುವ ಸಾಲುಗಳು 


HELLO FAIEND ! 

MAY | KNOW YOUR NAME PLEASE 

? 

ಉತ್ಪನ್ನವಾಗುತ್ತದೆ. ಈಗ ಗಣಕವು ನಿಮ್ಮ ಉತ್ತರಕ್ಕೆ i 
ಅದಕ್ಕೆ ನೀವು ಉತ್ತರವನ್ನು ಗಣಕದ ಕೀಲಿಮಣೆಯಿಂದ "'ಬಕೆಳಚ್ಚನ ಸ್ರ 

HELLO FRIEND । 

MAY | KNOW YOUR NAME PLEASE 

? KIRAN 

YOUR NAME IS KIRAN 

KIRAN ಹೆಸರನ್ನು (ಬೆಲೆಯನ್ನು) ಬೆರಳಚ್ಚು ಮಾಡಿದಾಗ ಇದು 

XN$ ಚರದಲ್ಲಿ ಶೇಖರವಾಗುತ್ತದೆ. ಒಂದು ಸರಣಿ "ಓಲೆಯನ್ನು ಗಣಕದ 
ಕೀಲಿಮಣೆಯಿಂದ ಬೆರಳಚ್ಚು "ಮಾಡಿದಾಗ (" ) ಎರಡು ಉದರಣ 

ಚಿಹ್ನೆಯನ್ನು ಉಪಯೋಗಿಸುವುದಿಲ್ಲ. ಸಾಲ 40ನ್ನು ಓದಿ. ಇಲ್ಲಿ “ಚರ 
25ನಲ್ಲಿ, ನೀವು ಬೆರಳಚ್ಚುಮಾಡಿದ ಹೆಸರು ೧ನ ಜೊತೆ 
ಸಂದೇಶವಾದ ' “YOUR NAME I$" ಸೇರಿಕೊಂಡು YOUR NAME 16 
KIRAN ಪ್ರದರ್ಶಿತವವಾಗುತ್ತದೆ. 
INPUT ಪದವನ್ನು ಉಪಯೋಗಿಸಿಕೊಂಡು ಪ್ರಶ್ನೆಗಳನ್ನು 
ಕೇಳುವುದು 

INPUT ಎನ ಕಾದಿರಿ ಸಿದ ಪದ. ಇದನ್ನು ಗಣಕ 
ಕಾರ್ಯವಿಧಿಯಲ್ಲಿ ಬಳಸಿ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಅದಕ್ಷೆ 
ಉತ್ತರವನ್ನು ಪಡೆದು ಅದು” ಸಂದೇಶದ. ಜೊತೆ ಪ್ರದರ್ಶಿವಾಗುವಂತೆ 
ಮಾಡಬಹುದು. 

ಮೇಲೆ ತಿಳಿಸಿದ ಕಾರ್ಯವಿಧಿಯಯಲ್ಲಿ, ನಿಮ್ಮ ಪ್ರಶ್ನೆ "MAY | 
KNOW YOUR NAME PLEASE" ಮುದ್ರಿತವಾಗಿದೆ ಮತ್ತು ಚರವು 
(ಹೆಸರಿನ) ಮುಂದಿನ ಸಾಲಿನಲ್ಲಿ ಸೇರಿದೆ. 

INPUT ಪದವು ಪ್ರಶ್ನೆಗಳನ್ನು ಕೇಳಲು ಮತ್ತು ಬೆಲೆಯನ್ನು ಒಂದು 
ಸಾಲು ಹೇಳಿಕೆಯಲ್ಲಿ ಶೇಖರಿಸಲು ಸಹಾಯ ಮಾಡುತ್ತದೆ. ಪ್ರಶ್ನೆಯನ್ನು 
ಎರಡು ಉದರಣ ಚಿಹ್ನೆಗಳ ನಡುವೆ ಸೇರಿಸಿದ್ದು. ಚರವನ್ನು ಅನಂತರ 
ಕೊನೆಯಲ್ಲಿ ಸೇರಿಸಬಹುದು. 


೮೨ ನಿಮಗಾಗಿ ಗಣಕಗಳು 


INPUTನ ವಾಕ್ಯರಚನಾ ನಿಯಮ (Syntax) 


INPUT "Question?" ; variable 
1 2 3 4 
ಇದನ್ನು ಮುಂದೆ ತೋರಿಸಿದಂತೆ ಬರೆಯಬಹುದು. 
INPUT “MAY | KNOW YOUR NAME PLEASE 7” ; XN$ 
1 2 3 4 


ಗಮನಿಸಿ, ಒಂದು ಅರ್ಧವಿರಾಮ ಚಿಹ್ನೆ ; ಯನ್ನು ಪ್ರಶ್ನೆಯಾದ 
ನಂತರ ಉಪಯೋಗಿಸಿದೆ. ಆನಂತರ ಚರಪದ ೫% ನ್ನು ಕೊನೆಗೆ ಅದೇ 
ಸಾಲಿನಲ್ಲಿ ಕೊಟ್ಟಿದೆ. ಹಿಂದೆ ತೋರಿಸಿದ್ದ ಕಾರ್ಯವಿಧಿಯನ್ನು ಈ ಹೊಸ 
ಚಿಹ್ನೆಯನ್ನು ಉಪಯೋಗಿಸಿಕೊಂಡು ಬರೆಯಹುದು. 
10 PRINT “HELLO FRIEND |" 


20 INPUT “MAY | KNOW YOUR NAME PLEASE 7” ; XN$ 
30 PRINT "YOUR NAME 15”; XN$ 


40 END 
RUN 
HELLO FRIEND ! 
MAY | KNOW YOUR NAME PLEASE ? KIRAN 
YOUR NAME IS KIRAN 
ಪ್ರಶ್ನೆಗಳು ಯಾವ ರೀತಿ ಪ್ರದರ್ಶಿತವಾಗಿದೆ? 
ಉತ್ತರವು ಅದೇ ಸಾಲಿನಲ್ಲಿಯೇ ಸ್ವೀಕಾರವಾಗಿರುವುದನ್ನು ಗಮನಿಸಿ. 
ಕಾರ್ಯವಿಧಿಯನ್ನು ಬದಲಿಸಿ ಅದು ಪ್ರಶ್ನೆಗಳನ್ನು ಕೇಳುವಾಗ 
ವಯಸ್ಸನ್ನು ಕೇಳುವಂತ? ಬರೆಯುವಿರಾ ? ಜ್ಞಾಪದಲ್ಲಿಡಿ, ವಯಸ್ಸು ಸಂಖ್ಯೆ. 
ಕಾರ್ಯವಿಧಿಯು ಮುಂದಿನ ರೀತಿಯಲ್ಲಿರುತ್ತದೆ. 
10 PRINT HELLO FRIEND 
20 INPUT*MAY । KNOW YOUR NAME PLEASE? XN$ 
30 WHATISYOURAGE?"; AGE 
40 PRINT “YOUR NAME IS"; XN$ 
50 PRINT “YOUR AGE IS": AGE 


ಬೇಸಿಕ್‌ ಭಾಷೆಯ ಇನ್ನೂ ಕಲದು ಪದಗಳು ೮ 


60 END 

ಮೇಲಿನ ಕಾರ್ಯವಿಧಿಯನ್ನು ೧೫ ಮಾಡಿದಾಗ ಅದು ಕೆಳಗೆ 
ತೋರಿಸಿರುವಂತೆ ಫಲಿತಾಂಶವನ್ನು ಕೊಡುತ್ತದೆ, 

HELLO FRIEND | 

MAY | KNOW YOUR NAME PLEASE ? KIRAN 

WHAT IS YOUR ೩೦೭? 20 

YOUR NAME IS KIRAN 

YOUR AGE IS 20 


INPUT ಪದವನ್ನು ಬಳಸಿಕೊಂಡು ಗಣಕಗಳಿಂದ ಪ್ರಶ್ನೆಗಳನ್ನು 
ಕೇಳುವಂತೆ ಮಾಡಬಹುದು. 


ಬಿಡಿಸಬೇಕಾಗಿರುವ ಪ್ರತಿ ಸಮಸ್ಯೆಗೂ ಅದಕ್ಕೆ ಸಂಬಂಧಿಸಿದ 
ಕ್ರಮವಿಧಿಯನ್ನು ತಯಾರಿಸಬೇ ಕು. ಅಂಗಡಿಯಿಂದ ಬಣ್ಣದೆ ಲೇಖನಿಗಳನ್ನು 
ಕೊಂಡಾಗ ಅಂಗಡಿಯಾತನಿಗೆ ನೀವು ಕೊಡಬೇಕಾದ 'ಹಣವೆಪೆ ಪ್ಲೆಂಬುದನ್ನು 
ತೋರಿಸುವ ಕಾರ್ಯ ೯ವಿಧಿಯನ್ನು ಬರೆಯಿರಿ. ಪ್ರತಿ ಪೆನ್ನಿನ ಬೆಲೆ 
25ರೂಗಳಾಗಿರಲಿ. 

ಗಣಕದ ಕ್ರಮವಿಧಿಯು ಮುಂದೆ ತೋರಿಸಿದ ರೀತಿಯಲ್ಲಿರುತ್ತದೆ. 

51019(ಶೇಖರಿಸಿ)ಒಂದು ಬಣ್ಣದ ಲೇಖನಿ ಬೆಲೆ 

Ask(ಕೇಳ)ನಿಮಗೆ ಬೇಕಾಗಿರುವ ಲೇಖನಿಗಳಿಷ್ಟು ? 

Calculate (ಲೆಕ್ಕಹಾಕಿ)- ಒಂದು ಲೇಖನಿಯ ಬೆಲೆಯಿಂದ 

ಬೇಕಾಗಿರುವ ಲೇಖನಿಗಳ ಸಂಖ್ಯೆಯಿಂದ ಗುಣಿಸಿ. 

Show (ಪ್ರದರ್ಶಿಸಿ)-ಲೆಕ್ಕ ಹ ಹಾಕಿದ ಬೆಲೆ 

End (ಮುಕ್ತಾಯ)-ಕಾರ್ಯವಿಧಿ ಮುಗಿದಿದೆ. 


ಆಗ ಆ ಸಮಸ್ಯೆಗೆ ಬರೆದ ಕಾರ್ಯವಿಧಿ ನೋಡಿ. 


10 LET Each=25 

20 INPUT ‘How many Cotour pens do you wait?" Want 
30 MONEY = EACH * WANT 

40 PRINT “You have 1೦ Pay Rs"; MONEY 


೨ ನಿಮಗಾಗಿ ಗಣಕಗಳು 


50 END 

ಈ ಕಾರ್ಯವಿಧಿಯು ಮುಂದೆ ತೋರಿಸಿದ ರೀತಿ ಕೆಲಸ ಮಾಡುತ್ತದೆ. 

ಒಂದು ಬಣ್ಣದ ಲೇಖನಿ ಬೆಲೆಯನ್ನು ಚರ 64೦ ನಲ್ಲಿ 
(ಸಾಲಿ ನ ಸಂಖ್ಯೆ 16) ಶೇಖರಿಸುತ್ತದೆ. 

ನಿಮಗೆ ಎಷ್ಟು ಬಣ್ಣದ ಲೇಖನಿಗಳು ಬೇಕೆಂದು ಕೇಳುತ್ತದೆ. ನೀವು 
ಬೆರಳೆಚ್ಛಿಸಿದ ಲೇಖನಿಗಳ "ಸಂಖ್ಯೆ ಯನ್ನು ಚರ WANT (ಸಾಲು 20) ೦ 
ಶೇಖರಿಸುತ್ತದೆ. 

ಈಗ ಬೇಕಾಗಿರು ಹಣವನ್ನು ಲೆಕ್ಷಹಾಕುತ್ತದೆ. ಇದಕ್ಕಾಗಿ ಒಂದು 
ಲೇಖನಿಯ ಬೆಲೆಯನ್ನು ಕೊಡಬೇಕಾದೆ. ಲೇಖನಿಗಳ ಸೌಖ್ಶೆಯಿಂದ 
ಗುಣಿಸುತ್ತದೆ. (ಸಾಲಿನ ಸಃ ಸಂಖ್ಯೆ 30) 

ನೀವು ಕೊಡಬೇಕಾಗಿರುವ ಹಣವನ್ನು ತೆರೆಯ ಮೇಲೆ ಮುದ್ರಿಸಿ 
ತೋರಿಸುತ್ತದೆ. (ಸಾಲಿನ ಸಂಖ್ಯೆ 40) 

ಕಾರ್ಯವಿಧಿ ಮುಕ್ತಾಯವಾಗಿದೆ (ಸಾಲಿನ ಸಂಖ್ಯೆ 50) 

ಮೇಲಿನ ಗಣಕ ಕಾರ್ಯವಿಧಿಯನ್ನು ಪ್ರತಿಯೊಂದು ಲೇಖನಿಯ 
ಬೆಲೆಯನ್ನು ಕೇಳುವಂತೆ ಬರೆಯಿರಿ. ಬೆಲೆಯನ್ನು 8&೦೧ ಚರದಲ್ಲಿ 
ಶೇಖರಿಸುವುದಕ್ಕೆ ಬದಲು, ನೀವು ಆ ಬೆಲೆಯನ್ನು ಕೇಳಬೇಕು. 

ಮೇಲಿನದಕ್ಕೆ ಕಾರ್ಯವಿಧಿಯನ್ನು ಬರೆದಾಗ ಅದು ಮುಂದಿನ 
ರೀತಿಯಲ್ಲಿರುತ್ತದೆ: 
10 INPUT ‘How many Colour pens do you want?"; Want 
20 INPUT How much does each pen cost"; EACH 
30 MONEY = EACH * WANT 
40 PRINT “You have to Pay Rs"; MONEY 
50 END 


ಅಭಿಪ್ರಾಯಗಳನ್ನು ಬರೆಯುವುದು ಮತ್ತು ಅವುಗಳ 
ಉಪಯೋಗ 

ಕಾರ್ಯವಿಧಿಯಲ್ಲಿ ಏನು ಮಾಡುತ್ತಿರುವಿರೆಂಬುದನ್ನು ಹೇಳಲು 
ಬೇಸಿಕ್‌ನಲ್ಲಿ ಕಾದಿರಿಸಿದ ಪದ ೧೫8೫ನ್ನು ಬಳಸಬೇಕಾಗುತ್ತದೆ. REMನ 
ಅರ್ಥ ಗಔEಖಸಗKS (ಅಭಿಪ್ರಾಯ ಬರೆ) ಎಂದು. ಅಭಿಪ್ರಾಯಗಳನ್ನು 


ಬೇಸಿಕ್‌ ಭಾಷೆಯ ಇನ್ನೂ ಕೆಲವು ಪದಗಳು ೪) 


ವಿವರಿಸಲು ಅಥವಾ ಸ್ಪಷ್ಟತೆಗಾಗಿ ಗಣಕ ಕಾರ್ಯವಿಧಿಯಲ್ಲಿ ಸೇರಿಸ ಬಹುದು. 
ಅದರ ಸಹಾಯದಿಂದ. ಗಣಕ ಕಾರ್ಯವಿಧಿಯನ್ನು ಬೇರೆಯವರು 
ಅರ್ಥ ಮಾಡಿಕೊಳ್ಳ ಲು ಸಾಧ್ಯ. 

ಉದಾಹರಣೆಗೆ, ಲೇಖನಿಯನ್ನು ಕೊಂಡುಕೊಳ್ಳುವ ಕಾರ್ಯವಿಧಿ 
ಯನ್ನು ಸುಲಭವಾಗಿ ಅಥ ಮಾಡಿಕೊ ಫೈಲು ಅಭಿಪ್ರಾದುಗಳನ್ನು ಸೇರಿಸಿ 
ಬರೆದರೆ, ಸುಲಭವಾಗಿ ಕಾರ್ಯವಿಧಿಯನ್ನು ಅರ್ಥ ಮಾಡಿಕೊಳ್ಳಬಹುದು. 

ಕಾರ್ಯವಿಧಿಯಲ್ಲಿ ೧೯81! ಎಂಬ ಕಾದಿರಿಸಿದ ಪದವನ್ನು 
ಉಪಯೋಗಿಸಿಕೊಂಡು ವಿವರವಾಗಿ ಅಭಿಪ್ರಾಯಗಳನ್ನು ಸೇರಿಸಿ ಬರೆಯ 
ಬಹುದು. ವಿವರಿಸಲು ಅಥವಾ ಸ್ಪಷ್ಟಪಡಿಸಲು ಕಾರ್ಯ ವಿಧಿಯಲ್ಲಿ 
ಅಭಿಪ್ರಾಯಗಳನ್ನು ಉಪಯೋಗಿ ಸಬೇಕು. " ಉದಾಹರಣೆಗೆ ಬಣ್ಣದ ಪೆನ್ನು 
ಗಳ ಒಟ್ಟು ಬೆಲೆಯನ್ನು ಕಂಡು ಹಿದಿಯುವ ಕಾರ್ಯವಿಧಿಯಲ್ಲ ಕಿಲವು 
AEM ಗಳನ್ನು ಸೇರಿಸಬಹುದು. 

AEM To calculate the total cost of the colour pens 

REM This programme is used by Pen Seller. 

ಈ ವಿವರಗಳನ್ನು ಕಾರ್ಯವಿಧಿಯ ಜೊತೆ ಸೇರಿಸಿ ಬರೆದರೆ. ಈ 
ಕಾರ್ಯವಿಧಿಯು ಏತಕ್ಕಾಗಿ ಬರೆದಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲು 
ಸುಲಭವಾಗುತ್ತದೆ. 845/೦ನಲ್ಲಿ ೧೯ ನ ವಾಕ್ಕ ರಚನಾ ವಿಧಿಯನ್ನು 
ನೋಡೋಣ. 

RENನ ವಾಕ್ಯರಚನಾ ನಿಯಮ 
ಒಂದು ಕಾರ್ಯವಿಧಿಯಲ್ಲಿ ೧೯ ಬರಹ ಹೇಗೆ ಕಾಣುತ್ತದೆಂದು 
ನೋಡೋಣ. 
10 REM This programme is used by Pen Seller 
20 REM This is to calculate the total cost of the 
colour Pens. 
30 INPUT ‘How many pens do you went, WANT 
40 INPUT ‘How much does each pen cost’ EACH 
50 MONEY = EACH * WANT 
60 PRINT “You have to Pay Rs."; MONEY 
70 END 


೪೬ ನಿಮಗಾಗಿ ಗಣಕಗಳು 


ಯಾವುದೇ ಸಾಲು 8೯811 ನಿಂದ ಪ್ರಾರಂಭವಾಗಿದ್ದರೆ, ಗಣಕ ಆ 
ಸಾಲನ್ನು ಓದುವುದಿಲ್ಲ. ಅಲ್ಲಿ ಯಾವ ಆಜ್ಞೆಯ ಸಾಲೂ ಇಲ್ಲವೆಂದು ಗಣಕ 
ಪರಿಗಃ ಣಿಸುತ್ತದೆ. ಅದು ನಾವು ಓದಲು "ಮಾತ್ರ ಇರುವ ಸಾಲು. ನೀವು 
REM ಸೇರಿಸಿದ ಮೇಲೆ ಏನು ಬೇಕಾದರೂ ಆ ಸಾಲಿನಲ್ಲಿ 
ಬರೆಯಬಹುದು. 85!!ಎಂಬ ಕಾದಿರಿಸಿದ ಪದದಿಂದ ಆರಂಭವಾಗುವ 
ಸಾಲನ್ನು ಗಣಕದ ಕಾರ್ಯವಿಧಿಯಲ್ಲಿ ನೋಡಿದಾಗ ಗಣಕ ಏನು 
ಮಾಡುತ್ತದೆ? 

RUN ಎಂಬ ಆಜ್ಞೆಕೊಟ್ಟಾಗ ಸಾಲಿನ ಸಂಖ್ಯೆ 10ನ್ನು ಮೊದಲು 
ಓದುತ್ತದೆ. ಗಣಕ ೧೯ "ಪದವನ್ನು ನೋಡುತ್ತದೆ. ಟ್ರ ಸಾಲನ್ನು ಗಣನೆಗೆ 
ತೆಗೆದುಕೊಳ್ಳುವುದಿಲ್ಲ. ಮುಂದೆ ಸಾಲಿನ ಸಂಖ್ಯೆ. 20ನ್ನು ಓದುತ್ತದೆ. ಗಣಕ 
REM ಪೆದವನ್ನು ನೋಡಿದಾಗ ಆ' ಸಾಲನ್ನೂ ಗಣನೆಗೆ 
ತೆಗೆದುಕೊಳ್ಳುವುದಿಲ್ಲ. ಆನಂತರ ಅದು ಹೇಗೆ ಕೆಲಸ ಮಾಡುತ್ತದೆನ್ನುವುದು 
ನಮಗಾಗಲೇ ತಿಳಿದಿದೆ. 

ಅಭಿಪ್ರಾಯ ಬರಹವನ್ನು ಯಾವ ಸಾಲಿನಲ್ಲಿ ಬೇಕಾದರೂ 
ಬರೆಯಬಹುದು. ಅದು ಕಾರ್ಯವಿಧಿಯ ಮಧ್ಯದ ಸಾಲಿನಲ್ಲಿ ಬೇಕಾದರೂ 
ಇರಬಹುದು. ಈ ರೀತಿ ಇದ್ದಾಗ ಕಾರ್ಯವಿಧಿಯನ್ನು ಅಭಿಪ್ರಾಯ 
ಬರಹಗಳ ಸಹಾಯದಿಂದ ಅರ್ಥ ಮಾಡಿಕೊಳ್ಳಲು ಸುಲಭ. 

ಈ ಕಾದಿರಿಸಿದ ಪದಗಳನ್ನು ಕಾರ್ಯವಿಧಿಯೊಳಗೆ ಮಾತ್ರ 
ಯಾವಾಗಲೂ ಉಪಯೋಗಿಸಬೇಕು ಮತ್ತು ಅವುಗಳನ್ನು ಸಾಲು 
ಸಂಖೆ [ಗಳಲ್ಲಿ ಉಪಯೋಗಿಸಬೇಕು. ಈ ಪದಗಳನ್ನು ವಿಲೋಮ ರೀತಿಯ 
ಪದ “(Indirect mode words)ಗಳಿಂದು ಕರೆಯಬಹುದು. 


ವಿಲೋಮ ರೀತಿಯ ಬೇಸಿಕ್‌ ಪದಗಳು. 


PRINT ತೆರೆಯಮೇಲೆ ಮುದ್ರಿಸಿ ಪ್ರದರ್ಶಿಸು 
LET ಇರಲಿ 
INPUT ಸೇರಿಸು 
REM ಅಭಿಪ್ರಾಯಬರಹ 


ಕಾರ್ಯವಿಧಿಗಳು ಗಣಕದ ಸ್ಮರಣೆಯಲ್ಲಿ ಶೇಖರವಾಗುತ್ತವೆ. ಕೆಲವು 
ಕಾದಿರಿಸಿದ ಪದಗಳು ಸ್ಮರಣೆಯೆಲ್ಲಿರುವ ಕಾರ್ಯವಿಧಿಯ ಮೇಲೆ 
ನೇರವಾದ ಪರಿಣಾಮ ಬೀರುತ್ತವೆ. ಈಗಾಗಲೇ ತಿಳಿದಿರುವ ೧೬೪ 


ಬೇಸಿಕ್‌ ಭಾಷೆಯ ಇನ್ನೂ ಕೆಲವು ವದಗಳು ೮೭ 


ಎನ್ನುವುದು ನೇರವಾದ ಪರಿಣಾಮ ಬೀರುವ ಪದ. ಆ ಪದ ಪೂರ್ಣ 
ಕಾರ್ಯವಿಧಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆ ಬಗೆಯ ಪದಗಳನ್ನು 
ನೇರ ರೀತಿಯ ಪದಗಳು ಎಂದು ಕರೆಯುತ್ತಾರೆ. ಅವುಗಳನ್ನು ಸಾಲು 
ಸಂಖ್ಯೆಯಿಂದ ಬರೆಯುವುದಿಲ್ಲ. ಅವುಗಳನ್ನು ನೇರವಾಗಿ ಬೆರಳಚ್ಚು(ಟೈ ಪ್‌) 
ಮಾದೆಬೇಕು. ಆ ಬಗೆಯ ಕೆಲವು ಪದಗಳನ್ನು ಕೆಳಗೆ ಕೊಟ್ಟಿ 


| ನೇರ ರೀತಿಯ ಬೇಸಿಕ್‌ ಪದಗಳು. 


* RUN ಕಾರ್ಯ ಆರಂಭ ಮಾಡು. 
LIST ಕಾರ್ಯವಿಧಿಯ ಸಾಲುಗಳನ್ನು ಪಟ್ಟಿಮಾಡು. 
NEW ಹೊಸಕಾರ್ಯವಿಧಿಯನ್ನು ಆರಂಭಿಸು. 
RENUMBER ಮರು ಸಂಖ್ಯೆಗೊಳಪಡಿಸು, 


RUN: (ಕಾರ್ಯ ಪ್ರವೃತ್ತವಾಗು) : ಇದು ಸಾಲು ಸಂಖ್ಯೆಯಿಂದ 
ಕೂಡಿಕೊಂಡಿರುವುದಿಲ್ಲ. ಇದು ಸ್ಮರಣೆಯಲ್ಲಿ ಶೇಖರವಾಗಿರುವ ಪೂರ್ಣ 
ಕಾರ್ಯವಿಧಿಯ ಮೇಲೆ ಪ್ರಭಾವ ಬೀರುತ್ತದೆ. ಈ ೧೮% ಪದ ಗಣಕಕ್ಕೆ 
ಆಜ್ಞೆಮಾಡಿ ಕಾರ್ಯವಿಧಿಯಲ್ಲಿ ಕೊಟ್ಟಿರುವ ಅನುಜ್ಞೆಗಳ ಪಟ್ಟಿಯ 
ಮೂಲಕ ಓದಿ ಅದನ್ನು ಕಾರ್ಯರೂಪಕ್ಕೆ ತರಲು ಹೇಳುತ್ತದೆ. 

57: ಪಟ್ಟಿಮಾಡಿ ಪ್ರದರ್ಶಿಸು 

ನೀವು ಕಾರ್ಯವಿಧಿಯನ್ನು' ಸಾಲಿನ ನಂತರ ಮುಂದಿನ ಸಾಲಿನಲ್ಲಿ 
ಮುಂದುವರೆಸಿ. ಬೆರಳಚ್ಚು ಮಾಡಿ ಗಣಕಕ್ಕೆ ಸೇರಿಸುತ್ತೀರಿ. ಈ ಸಾಲುಗಳು 
ಗಣಕದ ಸ್ಮರಣೆಯಲ್ಲಿ ಶೇಖರವಾಗುತ್ತವೆ. ಪೂರ್ಣ ಕಾರ್ಯವಿಧಿಯನ್ನು 
ಗಣಕ ತೆರೆಯ ಮೇಲೆ ಪ್ರದರ್ಶಿಸಿ ನೋಡಬೇಕಾಗಬಹುದು. ಕಾದಿರಿಸಿದ 
ಪದ 1587ನ್ನು ಇದಕ್ಕೆ ಉಪಯೋಗಿಸಬೇಕು. ಅದರ ಸಹಾಯದಿಂದ ಗಣಕ 
ಸ್ಮರಣೆಯಲ್ಲಿ . ನೀವು” ಸೇರಿಸಿದ ಕಾರ್ಯವಿಧಿಯನ್ನು ಸಾಲಿನ ಸಂಖ್ಯೆಯ 
ಜೊತೆಯಲ್ಲಿ ತೆರೆಯಮೇಲೆ ಪ್ರದರ್ಶಿಸಿ ನೋಡಬಹುದು. ಕೆಳಗೆ ಕೊಟ್ಟಿರುವ 
ಕಾರ್ಯವಿಧಿಯನ್ನು ಓದಿ. 

10 PRINT “HELLO FRIEND!” 
20 INPUT “MAY | KNOW YOUR NAME PLEASE?" XN$ 
30 PRINT “YOUR NAME IS”; XN$ 
40 END 
RUN 


ಅಂ ನಿಮಗಾಗಿ ಗಣಕಗಳು 


HELLO FRIEND! 
SYNTAX ERROR IN LINE 20 

ಕಾರ್ಯವಿಧಿಯನ್ನು ಪ್ರವೃತ್ತಗೊಳ್ಳುವಂತೆ ಮಾಡಿದಾಗ, ಮೇಲೆ 
ತಿಳಿಸಿದ ಸಂದೇಶವನ್ನು ಗಣಳ' ಪ್ರದರ್ಶಿಸುತ್ತದೆ. 20ನೇ ಸಾಲಿನಲ್ಲಿ ಅಲ್ಲಿ 
ಅರ್ಧ ಎರಾಮ ಚಿಹ್ನೆ ಇಲ್ಲ. ಪ್ರ ಯಾದ ನಂತರ ಅದರ ಕೊಸೆಯ್ತಲ 
ಚರ ಸಂಖ್ಯೆ ೫$ ಜತ ಮೊದಲು ಅರ್ಧವಿರಾಮ ಚಿಡ್ಲೆ 
ಇರಬೇಕು. ಗಣಕ ಹೆ ಸೇಳುತ್ತಿರುವುದು ಸರಿ ! ನೀವು ಆ ಕಾರ್ಯವಿಧಿಯನ್ನು 
ನೋಡಲು ಅದನ್ನು ಪಟ್ಟಿ ಮಾಡಿ ಪ್ರದರ್ಶಿ ಸಬೇಕು. ಅದಕ್ಕಾಗಿ LIST 
ಆಜ್ಞೆಯನ್ನು ಬೆರಳಚ್ಚಿಸಬೇಕು. 

LST 

(ಆ- ಚಿನ ಆಜ್ಞೆಯನ್ನು ಗಣಕ ಸ್ವೀಕರಿಸಲು RETURN ಎಂಬ 
ಕೀಲಿಯನ್ನು ಅದುಮಲು ತಿಳಿಸುವ ಚಿಹ್ನೆ) 
10 PRINT “HELLO FRIEND!" 
20 INPUT “MAY | KNOW YOUR NAME PLEASE"XN$ 
30 PRINT YOUR NAME IS '; XN$ 
40 END 

ಈಗ ಸಾಲು ಸಂಖ್ಯೆ 20ನ್ನು ಮರಳಿ ಬೆರಳಚ್ಚೆಸಿ ಅದರಲ್ಲಿ ಬಿಟ್ಟಿರುವ 


ಅರ್ಧವಿರಾಮ ಚಿಹ್ನೆ ಮಸ ks ಆನಂತರ 1157 ಮಾಡಿದರೆ 
ಕಾರ್ಯವಿಧಿಯು ಕೆಳಗಿನಂತಿ 


LIST 
10 PAINT '' HELLO FRIEND" 
20 INPUT“ MAYI KNOW YOUR NAME PLEASE "“;XN$ 
30 PRINT“ YOUR NAME IS" ;XN$ 
40 END 


ಹೊಸ ಕಾರ್ಯವಿಧಿಯನ್ನು ಬರೆಯುವುದಕ್ಕೆ ಮೊದಲು, ಹಳೆಯ 
ಕಾರ್ಯವಿಧಿಯನ್ನು ಗಣಕ ಸ್ಮರಣೆ ಸೆಯಿಂದ ಅಶಿಸಲು ಇಷ್ಟಪಡುತ್ತೀರಿ 
ಎಂದು ತಿಳಿಯೋಣ. ಅದಕ್ಕಾಗಿ 'ಬೇಸಕ್‌ನಲ್ಲಿ ಒಂದು ಕಾದಿರಿಸಿದೆ ಪದೆ 


ಬೇಸಿಕ್‌ ಭಾಷೆಯ ಇನ್ನೂ ಕೆಲವು ಪದಗಳು ೮೯ 


NEW (ಹೊಸ ಕಾರ್ಯವಿಧಿಗೆ ಸಿದ್ದು 

ಇದೊಂದು ಕಾದಿರಿಸಿದ ಬೇಸಿಕ್‌ ಭಾಷೆಯ ಪದ.ಅದು ಗಣಕ 
ಸ್ಮರಣೆಯನ್ನು ಅಳಿಸಿ ಹೊಸ ಕಾರ್ಯವಿಧಿಗೆ ತೆರವು ಮಾಡಿಕೊಡುತ್ತದೆ. 
NEW ಪದವನ್ನು ಬಳಸಿದಾಗ ಹಿಂದೆ ಸ್ಮರ ರಣೆಯ ಯಲ್ಲಿದ್ದ ಹಿಂದಿನ ಕಾರ್ಯ 
ವಿಧಿ ಮತ್ತು ದತ್ತವು ಅಳಿಸಿ ಹೋಗುತ್ತದೆ, ಆಗ ಹೊಸ ಕಾರ್ಯವಿಧಿ 
ಯನ್ನು ಬೆರಳಚ್ಚಿಸಬಹುದು. 
RENUMBER (ಮರು ಸಂಖ್ಯೆಯಿಂದ ಕ್ರಮಗೊಳಿಸು) 


ಒಂದು ಬೇಸಿಕ್‌ ಕಾರ್ಯವಿಧಿಯನ್ನು ಬರೆಯುವಾಗ ಸಾಲುಗಳ 
ಸಂಖ್ಯೆಗಳನ್ನು ಬರೆಯುವ ಸಾಮಾನ್ಯ ರೂಢಿ ಯನ್ನು ತಿಳಿದಿದ್ದೀರಿ. ಅದು 
100೭ದ ಆರಂಭವಾಗಿ 10ರ ಏರಿಕೆಯಲ್ಲಿ ಹೆಚ್ಚಾಗುತ್ತದೆ. ಲವು ಸಲ 
ಹೊಸ ಸಾಲನ್ನು ಕಾರ್ಯವಿಧಿಯಲ್ಲಿ ಸೇರಿ ಸಬೇಕಾಗುತ್ತದೆ. ಹೊಸ ಸಾಲನ್ನು 
ಮಧ್ಯೆ ಸೇರಿಸಿದಾಗ, ಆ ಸಾಲಿನ ಸಂಖ್ಯೆ 10ರ "ಏರಿಕೆಯಲ್ಲಿರುವುದಿಲ್ಲ. 
ಕಾರ್ಯವಿಧಿಯ ಸಾಲುಗಳ ಸಂಖ್ಯೆ 10ರ ಏರಿಕೆಯ ರುಲ್ಲಿರುವಂತೆ ಮಾಡಲು 
ನೀವು ಕಾದಿರಿಸಿದ ಪದ AENUMBER ನ್ನು ಬೆರಳಚ್ಚು ಮಾಡಿದರೆ, ಇದು 
ಸಾಲುಗಳನ್ನು ಮರು ಸಂಖ್ಯೆ ಮಾಡಿ “106ರ ಏರಿಕೆಯ ಕ್ರಮದಲ್ಲಿ 
ಬರೆಯುತ್ತದೆ. ಈ ೧68086೧ ಪದವನ್ನು ಸಾಲು ಸಂಖ್ಯೆಯಲ್ಲಿ 
ಬಳಸುವುದಿಲ್ಲ. ಇದನ್ನು ಒಂದು ಆಜ್ಞೆಯ ರೀತಿ ಹೊರಗೆ ಬಳಸಬೇಕು 

ಕಾದಿರಿಸಿದ ಪದಗಳಾದ 197.೧0೫, NEW ಮತ್ತು RENUMBER 
ಗಳನ್ನು ಸಾಲು ಘಾ ಹಸವ ಉಪಯೋಗಿಸುವುದಿಲ್ಲ. ಕಾರ್ಯವಿಧಿಗಳನ್ನು 
ಬೇಸಿಕ್‌ ಗಣಕ ಭಾಷೆಯಲ್ಲಿ ಬರೆಯುವುದು ಹಾಗೂ ಅವುಗಳನ್ನು 
ಗಣಕಗಳ ಕೆಲಸಗಳಿಗೆ ಉಪಯೋಗಿಸುವುದು ಮನಸ್ಸನ್ನು ಆಕರ್ಷಿಸುವ 
ವಿಷಯ. 


೮. ಗಣಕಯಂತ್ರವನ್ನು ಮಾಡಿದವರಾರು? 


ಸಾವಿರಾರು ವರ್ಷಗಳ ಹಿಂದೆ, ಮಾನವ ಅಲೆಮಾರಿಯಗಿದ್ದ. 
ವ್ಯವಸ್ಥಾರಹಿತ ಜೀವನ ನಡೆಸುತ್ತಿದ್ದ. ಅನೇಕ ವಸ್ತುಗಳನ್ನು ಸಂಗ್ರಹಿಸ 
ಅವುಗಳನ್ನು ಕಾಪಾಡಲು ಇಷ್ಟಪಡುತ್ತಿದ್ದ. ಆಗ ಅವನಿಗೆ ಎಣಿಸುವ 
ಅವಶ್ಯಕತೆ ಬಂದು, ಅಳೆಯುವ ಮತ್ತು ಅದರ ದಾಖಲೆಗಳನ್ನು ಇಡುವ 
ಮನಸ್ಸಾಯಿತು. ಆ. ಕೆಲಸಗಳನ್ನು ಸುಲಭವಾಗಿಯೂ ಮತ್ತು ವೇಗ 
ವಾಗಿಯೂ ಮಾಡುವ ಸಾಧನವೊಂದನ್ನು ರೂಪಿಸಲು ಇಷ್ಟ ಪಟ್ಟ. 


ಮಣಿಚೌಕಟ್ಟು 


ಇದು 
ಕ್ರಿಪೂ3000 
ವರ್ಷಗಳಷ್ಟು 
ಹಿಂದೆ ಕಂಡು 
ಹಿಡಿದ ಮೊದಲ 
ಎಣಿಕೆಯ 
ಸಾಧನ. ಬಹುಷಃ 
ಚೀನೀಯರು 
ಕಂಡುಹಿಡಿದಿರ 
ರಾ ಬೇಕು. ಅದನ್ನು 
ಚಿತ್ರ 8.1 ಮಣಿಚೌಕಟ್ರು ಇನ್ನೂ ಉತ್ತಮ 
ಪಡಿಸಿ, ಬದಲಿಸಿ ರೂಪಿಸಲು ಗ್ರೀಕರು ಮತ್ತು ಈಜಿಪ್ಟಿನವರು ಕಾರಣರಾ ದರು. 
ಮರಳು ಅಥವಾ ಕಲ್ಲಿನ ಮೇಲೆ ಬರೆಯಲು ಪರ್ಯಾಯ ವ್ಯವಸ್ಥೆಯಾಗಿ ಈ 
ಮಣಿ ಚೌಕಟ್ಟು ಅವರಿಗೆ ಸಹಾಯಕವಾಯಿತು. ಎಣಿಸುವುದು ಸುಲಭ 
ವಾಯಿತು. 


ಪ್ಯಾಸ್ಕಲ್‌ ನ ಎಣಿಕೆಯ ಯಂತ್ರ 
ಬ್ಬೆ ಯಿಸ್‌ ಪಾಸ್ಕಲ್‌ ಒಬ್ಬ ಫ್ರೆಂಚ್‌ ಸಂಶೋಧಕ. ಆತ ಎಣಿಕೆ 


ಕ್ರ 


ಮಾಡುವ ಯಂತ್ರವೊಂದನ್ನು ಅಭಿವೃದ್ಧಿ ಪಡಿಸಿದ. ಅದರ ಸಹಾಯದಿಂದ 


ಗಣಕಯಂತ್ರವನ್ನು ಮಾಡಿದವರಾರು? ೯ 


ಸ 


ಚಿತ್ರ 8.2 ವ್ಯಾಸ್ಕಲ್‌ನ ಎಣಿಕೆಯ ಯಂತ್ರ 
ಕೂಡುವುದು ಮತ್ತು ರಯವುದು ಸಾಧ್ಯವಿತ್ತು. ಆ ಯಂತ್ರವನ್ನು ಕಂಡು 
ಹಿಡಿದಾಗ ಅವನಿಗೆ ಹದಿನೆಂಟು ವರ್ಷ ವಯಸ್ಸು. ಪಾ ಸ್ಕಲ್‌ನ ಎಣಿಕಿಯ ಯಂತ್ರ 
ಕ್ರಿಶ. 1642ರಲ್ಲಾದ ಶೋಧ. 


ಲೈಪ್ನಿಟ್ಟ್‌ ಯಂತ್ರ (1673) 

ಜರ್ಮನ್‌ ಗಣಿತ ವಿಜ್ಞಾನಿ, ಗಾಟ್‌ಪ್ರೆಡ್‌ ವಿಲ ನ್‌ಹೆಲ್ಮ್‌ ವಾನ್‌ 
ಲೆಯ್‌ಪ್‌ನಿಟ್ಟ್‌, ಪ್ಯಾಸ್ಕಲ್‌ನ ಯಂತ್ರವನ್ನು ಸೌಧಾರಿಸಿದನು. "ಅದರ 
ಸಹಾಯದಿಂದ ಕೂಡಲು, ಕಳೆಯಲು, ಗುಣಿಸ ಲು ಮತ್ತು ಭಾಗಿಸಲು 
ಸಾಧ್ಯವಿತ್ತು. 


ಚಿತ್ರ 8.3 ಲೈಪ್ಲಿಟ್ಸ್‌ ಯಂತ್ರ 
ಆಧುನಿಕ ಗಣಕದ ಮೂಲಕಲ್ಪನೆಗಳು 
ಜಕ್ಕಾರ್ಡ್‌ನ ರಂಧ್ರಿತ ಪತ್ರಗಳು (1801) 
ಫ್ರೆಂಚ್‌ ನೇಕಾರ, ಜೋಸೆಫ್‌ ಮಾರಿ ಜಕ್ಕಾರ್ಡ್‌ ಬಟ್ಟೆಗಳ ಮೇ: 


ಆಕಾರವನ್ನು ನೇಯುವ ಮತ್ತು ಆಕಾರಗಳನ್ನು ರೂಪಿಸ ಸುವ ಕೆಲಸ 
ಮಾಡುತ್ತಿದ್ದ. ಆ ದಿನಗಳಲ್ಲಿ ಅಿವಾಸ್ತವವೆನಿಸರ್ಬ: »ದಾದ ವಿಧಾನನನ್ನು 


೯೨ ನಿಮಗಾಗಿ ಗಣಕಗಳು 


ಇದಕ್ಕಾಗಿ ಬಳಸುತ್ತಿದ್ದ. ಆತ 
ರಂ್ರಿತೆ ಕಾಗದಗಳನ್ನು 
ಉಪಯೋಗಿಸಿಕೊಂಡು 
ಆಕಾರಗಳನ್ನು ಶೇಖರಿಸಿ 
ಅವುಗಳ ಸಹಾಯದಿಂದ 
ಸ್ವನಿಯಂತ್ರಿತವಾದ ರೀತಿ 
ಯಲ್ಲಿ ನೇಯ್ಗೆಯ ಯಂತ್ರ 
ಗಳನ್ನು... ಹತೋಡಿಯ 
ಇರಿಸಿ ನೇಯ್ಗೆಯ ಕೆಲಸ 
ನಡೆಸುತ್ತಿದ್ದ. ರಂಧ್ರಿತ 
ಕಾಗದಗಳನ್ನು ಬಳಸ 
ಕೊಂಡು ಆಕಾರ ಗಳನ್ನು 
ಶೇಖರಿಸಲು ಮತ್ತು 
ಆಜ್ಞೆಗಳನ್ನು ಕೊಡಲು 
ಇದೇ ಯೋಜನೆಯ ವಿಧಾನವನ್ನು ಉಪಯೋಗಿಸಿಕೊಂಡು ಗಣಕಗಳಿಗೂ 
ಆಜ್ಞೆ ಗಳನ್ನು ಕೊಡಲು ಉಪಯೋಗಿಸಬಹುದೆಂದು ಈತನ ಕೆಲಸ ಸ್ಫೂರ್ತಿ 
ಕೊಟ್ಟಿತು. 

ವ್ಯ ತ್ಯಾಸಯಂತ್ರ ರ ENGINE)(1823) 


ಗಣಕಗಳ 

ಬೆಳವಣಿಗೆಯಲ್ಲಿ ಇ ತ 
ಪ್ರಮುಖವಾದ ಣಿಕೆ 
ಬಂದುದು ಟಾ ೯ 
ಬ್ಯಾಬೇಜ್‌ ನಿಂದ. ಆತ 
ಹುಟ್ಟಿ ಏದಾ ್ರಿಭ್ಯಾಸ ಸ 
ಪಡೆದುದು ಇಂಗ್ಲೆಂಡಿನಲ್ಲಿ. 
ಆತ ವೃತ್ಕಾಸ ಯಂತ್ರ 
ವೆಂದು ಕರಿಪಿ ಒಂದು 
ಯಂತ್ರವನ್ನು ರೂಪಿಸಿದ. 
ಈ ಯಂತ್ರ ಸಂಕೀರ್ಣ 
ವಾದ ಗಣಿತದ ಪಟ್ಟಿಗಳನ್ನು 
ಸ್ವನಿಯಂತ್ರಣದಿಂದ ಉತ್ಪತ್ತಿ 

ಾಡುತ್ತಿತ್ತು. ಆದರೆ 


ಚಿತ್ರ 8.4 ಒಕ್ಕಾರ್ಡ್‌ನ ರಂದ್ರಿತ ಪತ್ರಗಳ ನೇಯ್ಗೆ ಯಂತ್ರ 


ಸ 
1 


EEA 


ಚಿತ್ರ 8.5 ಬ್ಯಾಬೇಜ್‌ ದೃತ್ಮಾಸ ಯಂತ್ರ 


ಗಣಕಯಂತ್ರವನ್ನು ಮುಡಿದದರಾರು? ೯೩ 


ಬ್ಯಾಬೇಜ್‌ ಮತ್ತೊಂದು ಅದಕ್ಕಿಂತಲೂ ಉತ್ತಮವಾದ ಯಂತ್ರವನ್ನು 
ರೂಪಿಸಲು ಇಚ್ಛೆ ಸದೆ. 
ವಿಶ್ಲೇಷಕ ಯಂತ್ರ(ಸಿ೧೩1/10೩1 5೧6179)(1834) 

ಚಾರ್ಲ್ಸ್‌ 
ಬ್ಯಾಬೇಜ್‌, ದತ್ತ 
ಮತ್ತು ಆಜ್ಞೆ ಗಳನ್ನು 
ಶೇಖರಿಸಿ ಸಂಸ್ಕರಿಸುವ 
ಒಂದು ಯಂತ್ರವನ್ನು 
ಅಭಿವೃದ್ಧಿ ಪಡಿಸಿದ. 
ಆತ ಆ ಯಂತ್ರವನ್ನು 
ವಿಶ್ಲೇಷಕ ಯಂತ್ರ 
ವೆಂದು ಕರೆದ. ಅದು 

ಕ್ಷ ಷ್‌ - ಎ... ಕೇವಲ ಲೆಕ್ಕ ಹಾಕುವ 
ಇಷ್ಟವನ್ನು EL ತ್ಯ ್ಗ ಒಂದು ಯಂತ್ರವಾ 

Pa ಗಿರದೆ, ಅನುಜ್ಞೆಗಳನ್ನು 

ಸ್ವೀಕರಿಸಿ ನಿಯಂತ್ರಣ 
ವಾಗುವ ಯಂತ್ರವಾಗ 

ಚಿತ್ರ 8.6 ಚಾರ್ಲ್ಸ್‌ ಬ್ಯಾಬೆಣನ ವಿಕ್ಷೆಪಕ ಯತ್ರ ಬೇಕೆಂದು ಇಷ್ಟಪಟ್ಟ. 
ಈತನ ಉದ್ದೇಶ ಮತ್ತು ತತ್ವಗಳನ್ನು ಇಂದಿನ ಗಣಕಗಳಲ್ಲಿ ಉಪಯೋ ಗಿಸುತ್ತಾರೆ. 
ಆತನನ್ನು ಗೆಣಕಗಳ ಜನಕನೆಂದು “ಇಂದು ತಿಳಿಯುತ್ತಾರೆ. ಏಕೆಂದರೆ ಗಣಕಗಳ 
ಮೂಲ 'ಕಲ್ಪನೆಯನ್ನು ಕೊಡಲು ಈತನ ಯೋಚನೆಗಳು ಸಹಾಯಕವಾದವು. 


ಹಾಲೆರಿತ್‌ನ ಪತ್ರವಾಚಕ ಯಂತ್ರ (1887) 
ಮಾರಿ ಜಕ್ಕಾರ್ಡ್‌, ರಂಧ್ರಿತ 
( ಪತ್ರಗಳನ್ನು ಉಪಯೋಗಿಕೊಂಡು 
ನೇಯ್ಗೆಯ ಕೆಲಸ ಮಾಡಲು ಸಾಧ್ಯ 
ಮಾಡಿದ್ದ. ಅಮೆರಿಕಾದ ಹೆರ್ಮನ್‌ 


ARI 10/1 ಟಿಟಿ]: 


ಪ್ರ ರಗ ಹಾಲೆರಿತ್‌, ಕೋಷ್ಟಕ ಯಂತ್ರವನ್ನು 
ತ ತ್ಸ 4 ‘ ರೂಪಿಸಿ ಅದರಲ್ಲಿ ದಾಖಲೆಗಲ 
1... || ನ್ನಿರಿಸಲು ರಂಧ್ರಿತ ಪತ್ರಗಳನ್ನು 
| A ಉಪಯೋ ಅವನು “ತನ್ನದೇ 


ಗಿಸಿದ. 
ಆದ ಕೋಷ್ಟಕ ಯಂತ್ರವನ್ನು ರಚಿಸಿದ. 
8.7 ಹಾಲೆರತ್‌ನ ದತ್ರದಾಚಿಕ ಯುತ್ತ 


4 


೯೪ ನಮಗಾಗಿ ಗಣಕಗಳು 


ಈ ಸಂಸ್ಥೆಯು ಆ ನಂತರ (1811 = nternational Business 
Machines)eoತರರಾಷ್ಟ್ರೀಯ ವಾಣಿಜ್ಯ ಯಂತ್ರಗಳ ಸಂಸ್ಥೆಯೊಡನೆ 
ಸೇರಿತು. ಆ ಸಂಸ್ಥೆ ಇಂದು ಪ್ರಪಂಚದ ಅತ್ಯಂತ ದೊಡ್ಡ ಸಂಸ್ಥೆಯಾಗಿ 
ಬೆಳೆದಿದೆ. 

ಮಾರ್ಕ್‌ | (1944) 


ಪ್ರಾಚಾರ್ಯ ಐಕೆನ್‌, ಮಾರ್ಕ್‌ | ಗಣಕವನ್ನು ರೂಪಿಸಿದ. ಈ 
ಗಣಕವನ್ನು ಅಮೆರಿಕಾದ BM ಸಂಸ್ಥೆ ಜನರೊಡನೆ ಸೇರಿ ರಚಿಸಿದರು. ಈ 
ಗಣಕಯಂತ್ರ ವಿದ್ಯುತ್‌ ಯಾಂತ್ರಿಕ ಕ್ರಮದಿಂದ ಕೆಲಸ ಮಾಡುತ್ತಿತ್ತು 


ಚಿತ್ರ 8.8 ಮೂರ್ಕ್‌ | ಗಣಕಯಂತ್ರ 

ಅದರಲ್ಲಿ ಅನುಜ್ಞೆಗಳನ್ನು ಕಾಗದದ ಪಟ್ಟಿಯ(ಟೀಪಿನ) ಮೇಲೆ ರಂಧ್ರಗಳನ್ನು 
ಮಾಡಿ ಬರಯಲು, ಅದೇ ರೀತಿ ರಂಧ್ರಿತ ಪತ್ರ (€Aಔರಿ)ಗಳಲ್ಲ 
ಶೇಖರಿಸಲು ಸಾಧ್ಯವಿತ್ತು. 
ಏನಿಯಾಕ್‌ (ENIAC = Electronic Numerator Integrator 
And Calculator) (1945) 

ಜಾನ್‌.ಡಬ್ಬು. ಮಾಚ್ಚ ಮತ್ತು ಜೆ.ಪ್ರೆಸ್ಸರ್‌ ಎಕ್ಸೆರ್ಟ್‌, ಏನಿಯಾಕ್‌ 
ಯಂತ್ರವನ್ನು ರಚಿಸಿ ರೂಪಿಸಿದರು. ಅದು ಮೊದಲಿನ ನಿಜವಾದ 


ಗಣಕಯಂತ್ರವನ್ನು ಮಾಡಿದದರಾರು) ನ 


ಚಿತ್ರ 8.9 ವಿನಿಯುಕ್‌ ಗಣಕಯಂತ್ರ 
ಎಲೆಕ್ಟ್ರಾನಿಕ್‌ ಗಣಕ. ಅದು ಸಾಮಾನ್ಯ - ಉದ್ದೇಶದ ಯಂತ್ರವಾಗಿತ್ತು. 
ಅದನ್ನು ಕಾರ್ಯವಿಧಿಗೊಳಪಡಿಸಲು ರಂದ್ರಿತ ಪಟ್ಟಿಯನ್ನು 
ಉಪಯೋಗಿಸಲು ಸಾಧ್ಯವಿತ್ತು ಅದು ಅನೇಕ ಸಂಕೀರ್ಣ ಅಂಕಗಣಿತದ 
ಕ್ರಿಯೆಗಳನ್ನು ಒಂದು ಸೆಕೆಡಿಗೂ ಕಡಿಮೆ ಕಾಲದಲ್ಲಿ ಮಾಡಲು 
ಶಕ್ತವಾಗಿತ್ತು. 
IBM 650 (1955 )) 

IBM ಸಂಸ್ಥೆ ಗಣಕಗಳನ್ನು ರಚಿಸುವ ಮತ್ತು ತಯಾರಿಸುವ 
ಮುಂದಾಳತ್ವವನ್ನು ಮೊದಲಿನಿಂದಲೂ ವಹಿಸಿದೆ. ಥಾಮಸ್‌ವಾಟ್ಸನ್‌ 
ಜೂನಿಯರ್‌ 181/1 ಸಂಸ್ಥೆಯ ಸ್ಥಾಪಕನ ಮಗ. ಈ ಸಂಸೆಯು 
ಗಣಕಗಳನ್ನು ಅಭಿವೃದ್ಧಿ ಪಡಿಸಲು ಪ್ರೇರಣೆ ನೀಡಿದ. ಅದರಿಂದಾಗಿ 18M 
ಸಂಸ್ಥೆ ಪ್ರಪಂಚದಲ್ಲಿ ಗಣಕ ಯಂತ್ರಗಳ ತಯಾರಿಕೆಯ ಮುಂದಾಳತ್ವ 
ವಹಿಸಲು ಸಾಧ್ಯವಾಯಿತು. ಅದು ತಯಾರಿಸಿದ ಗಣಕ ಯಂತ್ರ ವಾಣಿಜ್ಯ 
ಸಂಸ್ಥೆಯ ದತ್ತವನ್ನು ಮೊದಲಿಗೆ ಸಂಸ್ಕರಿಸಿದ ಪ್ರಥಮ ಯಂತ್ರವಾಯಿತು. 

ಮೇಲೆ ತಿಳಿಸಿದ ಎಲ್ಲಾ ಯಂತ್ರಗಳು ಬೃಹದಾಕಾರದ, 
ಸಂಕೀರ್ಣವಾದ ಮತ್ತು ಹೆಚ್ಚು ಖರ್ಚಿನ ಯಂತ್ರಗಳಾಗಿದ್ದವು. ಆನಂತರ 
ಅರವತ್ತರ ದಶಕಗಳಲ್ಲಿ ಗಣಕಗಳು ಮತ್ತು ವಿಜ್ಞಾನ ವೇಗದ 


೯೬ ನಿಮಗಾಗಿ ಗಣಕಗಳು 


ಅಭಿವೃದ್ಧಿಯನ್ನು ಪಡೆದವು. ಈಗ ಗಣಕಗಳು ಗಾತ್ರದಲ್ಲಿ 1 
ಆರಂಭದಲ್ಲಿದ್ದ ಹಿಂದಿನ ಗಣಕಗಳಿಗಿಂತ ಹೆಚ್ಚು ಸಾಮಥ್ಯ ೯ಪಡೆದ 
ಸೂಕ್ಷ್ಮ ಸಂಸ್ಕಾರಕ ಬಿಲ್ಲೆ (INTEL 4004) 1969 

ಗಣಕಗಳ ಕ್ಷೇತ್ರದಲ್ಲಿ ಒಂದು ಪ್ರಮುಖ ಬದಲಾವಣೆ ನಡದುದ: 
ಮೊದಲಿಗೆ ಸೂಕ ಸಂಸಾರಕವನ್ನು ರೂಪಿಸಿದಾಗ. ಸೂಕ ಸಂಸ್ಕಾರಕವ 
ಇಂದಿನ ಅನೇಕ 'ಗೊಕಗಳಿಗೆ ಅತಿ ಮಹತ್ವದ ಘಟಕವಾಗಿದೆ. 

ಸೂಕ್ಷ್ಮ ಸಂಸ್ಕಾರಕವು ಗಣಕದ ಎಲ್ಲಾ ಪ್ರಮುಖ ಕೆಲಸಗಳನ್ನು ಮತ್ತು 
ನಿಯಂತ್ರಣಗಳನ್ನು *ನಡೆಸುವ ಒಂದು ಪ್ರಮುಖ ಘಟಕ. ಅದರ ಮಂಡಲ 
ಅತಿ ಚಿಕ್ಕದಾಗಿದ್ದು ನಿಮ್ಮ ಕೈ ಬೆರಳ ಉಗುರಿನಗಲ ಮುತ್ರವಿದೆ!. 
ಸೂಕ್ಷ್ಮ ಗಣಕಗಳು (1975) 

ಸೂಕ್ಷ್ಮ ಸಂಸ್ಕಾರಕಗಳು ಚಿಕ್ಕದಾದ, ವೇಗವಾದ ಮತ್ತು ಸುಲಭ 
ಬೆಲೆಯ ಗಣಕಗಳನ್ನು ರಚಿಸಲು ಸಹಾಯ ಮಾಡಿದವು. ಸೂಕ 
ಸಂಸ್ಕಾರಕಗಳನ್ನು ತಮ್ಮ ಪ್ರಮುಖ ಘಟಕವಾಗಿ ಒಳಸುವ ಗಣಕಗಳಿಗೆ 
ಸೂಕ್ಷ' ಗಣಕಗಳಿಂದು ಹೆ ಸರು. 


ವ ೈಕ್ತಿಗತ ಗಣಕಗಳು .. 


1977ರಲ್ಲಿ ನೀವ್‌ ವೋಜನಿ ಸೂಕ್ಷ್ಮ ಗಣಕವನ್ನು ರಚಸಿದ. 
ಅವನು ಅವುಗಳನ್ನು ಆಪಲ್‌ ಎಂದು ಹೆಸರಿಸಿದ. ಇದು ಒಂದು ಚಿಕ್ಕದಾದ 


ಗಣಕಯಂತ್ರವನ್ನು ಮಾಡಿದದರಾರು? ೯೭ 


ಮತ್ತು ಕಡಿಮೆ ಬೆಲೆಯ ಗಣಕವಾಗಿತ್ತು. ಅದನ್ನು ಇಷ್ಟವಿರುವ ಯಾರು 
ಬೇಕಾದರೂ ಕೊಂಡುಕೊಳ್ಳ ಲು ಸಾಧ್ಯಾವಾಯಿತು. 

ಅನೇಕ ಸೂಕ್ಷ್ಮ ಗಣಕಗಳು ರಚಿತವಾಗಿ ಮನೆಗಳಲ್ಲಿ ಅಥವಾ ವ್ಯಕ್ತಿಗತ 
ಗಣಕವಾಗಿ ಬಳಕೆಗೆ" ಬಂದವು. ಒಂದು ವ್ಯಕ್ತಿಗತ ಗಣಕವನ್ನು ಸಂಕ್ಷೇಪವಾಗಿ 
PC (Personal Computer) (ವ್ಯಕ್ತಿಗತ ಅಥವ ವ್ಯಕ್ತೀಯ ಗಣಕ) 
ಎಂದು ಕರೆಯುತ್ತಾರೆ. 
iBM ವ್ಯಕ್ತಿಗತ ಗಣಕಗಳು (1011 PC) 1981 

ವಿವಿಧ P೦ಗಳು 1980ರ ಮೊದಲಿಗೆ ಬೆಳಕಿಗೆ ಬಂದವು. 1811 
ಸಂಸ್ಥೆ ಮೊದಲಿನಿಂದಲೂ ಗಣಕಗಳ ರಚನೆ ಮತ್ತು ಉತ್ಪಾದನೆಗೆ 


೦ 


ಹೆಸರುವಾಸಿಯಾಗಿದೆ. 1981 ರಲ್ಲಿ IBM ಸಂಸ್ಥೆ 1811-೧0 ಗಳ ಹೆಸರಿನ 


ಚಿತ್ರ 8.11 ವ್ಯಕ್ತಿಗತ ಗಣಕಗಳು 
ಗಣಕಗಳನ್ನು ತಯಾರಿಸಿ ಬಿಡುಗಡೆ ಮಾಡಿ ಹೆಚ್ಚು ಜನಪ್ರಿಯಗೊಲಿಸಿತು. ಇಂದು 
ರೆ 


ಯಾರಾದರೂ 70 ಯನ್ನು ಉಪಯೋಗಿಸುವುದಾಗಿ ಹೇಳಿದರೆ, ಆದು 
181/-೧0ಯಾಗಿರುತ್ತದೆ. . 18M-P೦ಗಳು ಅತ್ಯಂತ ಹೆಚ್ಚಿನ ಬಳಕೆ 
ಯಲ್ಲಿರುವ ವ್ಯಕ್ತಿಗತ ಗಣಕಗಳಾಗಿವೆ. 


ಚಿತ್ರ 8.12 ಕಾಲು ಚದುರಂಗವಿರುದ ಈ ಸಮಗ್ರ ಮಂಡಲ 64000 ಲಕ್ಷಗಳಷ್ಟು ವಿಷಯವನ್ನು 
ಶೇಖರಿಸುವ ಸಾಮರ್ಥ್ಯ ಪಡೆದಿದೆ. (ಅದನ್ನು ವರ್ಧಿಸಿ ತೋರಿಸಿದ ಒಂದು ಚಿತ್ರ 


4 ? 
ಗಣಕಗಳ ಸಹಾಯದಿಂದಲೇ ಗಣಕದ ಸಮಗ್ರಮಂಡಲಗಳ ವಿನ್ಯಾಸ 
ಸಹಾಯ ಅಗತ್ತ. 


೯.ಪೂರ್ವಲಿಖಿತ ಮೆಲುಸಾಧಕ ವೇಷ್ಪನಗಳು 


ಗಣಕದ ಕ್ರಿಯೆಗಳನ್ನು ನಿಯಂತ್ರಿಸುವ ಕಾರ್ಯವಿಧಿಗಳು ಅಥವಾ 
ಲಿಖಿತ ಅಜ್ಜೆಗಳಿಗೆ ಮೆಲುಸಾಧಕವೇಬ ಪದವನ್ನು ಉಪಯೋಗಿಸುತ್ತಾರೆ. 
ಒಮ್ಮೆ ಬರೆದ ಕಾರ್ಯವಿಧಿಗಳನ್ನು ಶೇಖರಿಸಿಟ್ಟುಕೊಂಡು ಅವುಗಳನ್ನು 
ಬೇಕಾದಾಗ ಬಳಸಿಕೊಳ್ಳಲು ಸಾಧ್ಯವಿದೆ. ಅದರೀಟ ಸಮಯದ 
ಉಳಿತಾಯದ ಜೊತೆಗೆ, "ಮಾಡಿದ್ದ ದೇ ಬಗೆಯ ಕೆಲಸಕೆ ಬರೆದಿದ್ದ 
ಕಾರ್ಯವಿಧಿಯ ರೀತಿ ಗಣಕ ಕೆಲಸೆ' ಮಾಡುವುದಕ್ಕೆ ಯಾವ ತೊಂದರೆಯೂ 
ಇಲ್ಲ. ಒಂದೇ ಸಮಸ್ಯೆಗೆ ಸಂಬಂಧಿಸಿದ ಹಲವು ಕ್ರಿಯೆಗಳನ್ನು ನಡೆಸುವಂತೆ 
ಕಾರ್ಯವಿಧಿಗಳನ್ನು “ ಬರೆದು ಒಟ್ಟು ಮಾದಿ ಅವುಗಳನ್ನು ಕಾಂತ 
ತಟ್ಟೆಯಲ್ಲಿರಿಸಿ ಸಂಸ್ಥೆಗಳು ಮಾರಾಟ ಮಾಡುತ್ತವೆ. ಇದರಿಂದಾಗುವ 


ಚಿತ್ರ 9.1 (ಆ) 


೧೦೦. ನಿಮಗಾಗಿ ಗಣಕಗಳು 


ಅನುಕೂಲಗಳು ಹಲವು. ಈ ಮೆಲು ಸಾಧಕಗಳನ್ನು ಮೊದಲೆ: 
ಸಿದಗೊಳಿಸಿರುವುದರಿಂದ ಇವುಗಳಿಗೆ ಪೂರ್ವಲಿಖಿತ ಅಂದರೆ ಮೊದಲೆ: 
ಬಕೆದಿರುವ ಮೆಲುಸಾಧಕಗಳೆಂದು ಕರೆಯುತ್ತಾರೆ. ಗಣಕದ ಕಾರ್ಯವಿಧಿಯ 
ನಿಯಮಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದ ಪರಿಣತರ ತಂಡದಿಂದ ಈ 
ಬಗೆಯ ಮೆಲುಸಾಧಕ ವೇ ಷ್ಟ ನಗಳು ಸಿದ್ಧವಾಗುತ್ತವೆ. ಗಣಕದ ಮೆಲುಸಾಧಕಗಳ: 
ಗಣಕದ ಕಾರ್ಯವಿಧಿಗಳನ್ನು ಬರೆಯುವುದರಲ್ಲಿ: ಪರಿಣತರಾದವರಿಂದ ಮುಖಾ 
ಮುಖ ಕ್ರಿಯೆಯ ರೀತಿಯಲ್ಲಿ ಕೆಲಸ ಮಾಡುವಂತೆ ಇವು ನಿರ್ಮಿತವಾಗಿರುತ್ತವೆ. 
ಇದರಿಂದ ಗಣಕವನ್ನು ಉಪಯೋಗಿಸುವ ಪ್ರತಿಯೊಬ್ಬರೂ ಗಣಕ 
ಕಾರ್ಯವಿಧಿಯನ್ನು ಬರೆಯಲು ತಿಳಿದಿರಬೇಕಾದ ಅವಶ್ಯಕತೆ ಕಡಿಮೆಯಾಗು 
ತ್ತದೆ. 

ಗಣಕದ ಕಾರ್ಯವಿಧಿಗಳು ಗಣಿತದ ಲೆಕ್ಕಗಳ ರೀತಿಯಲ್ಲಿರುತ್ತವೆಂದು 
ಹೇಳಬಹುದು. ಲೆಕ ಳನ್ನು ಮಾಡುವಾಗ ಲೆಕ ಮಾಡುವ ಕ್ರಮ. ಹಾಗು 
ವಿಧಾನಗಳನ್ನು ಅರಿಯಲು ಅಭ್ಯಾಸದ ಗಳನ್ನು ಮಾಡಬೇಕಾಗುತ್ತದೆ. 
ಗಣಕದ ಕಾರ್ಯವಿಧಿಗಳನ್ನು ಕ್ರಮವನ್ನನುಸ ರಿಸಿ ಕಲಿಯಬೇಕಾಗುತ್ತದೆ. 
ಆದರೆ ಇದಷ್ಟೇ ಗಣಕ ಕಾರ್ಯವಿಧಿಯನ್ನು ಸರಿಯಾಗಿ ತಿಳಿಯಲು ಅದರ 
ಬಗೆಗೆ ಪ್ರಭುತ್ವ ಸಾಧಿಸಲು ಸಾಕಾಗುವುದಿಲ್ಲ. ಬರೆದ ಕಾರ್ಯವಿಧಿಗಳನ್ನು 
ಗಣಕಕ್ಕೆ ಸೇರಿಸಿ ಅದನ್ನು ಪರೀಕ್ಷಿಸಬೇಕು. ಬರೆದ ಕಾರ್ಯವಿಧಿಯಿಂದ 
ಒಮ್ಮೆ] ಗೆ ಉತ್ತರ ದೊರಕುವುದಿಲ್ಲ. ಹಲವು ತಪ್ಪುಗಳಿರುವ ಸಾಧ್ಯತೆ ಹೆಚ್ಚು. 
ಅವುಗಳನ್ನು “ಹಂತ ಹಂತವಾಗಿ ಪರೀಕ್ಷಿಸಿ ತಪ್ಪುಗಳನ್ನು "ನಿವಾರಣೆ 
ಮಾಡಬೇಕು. ಇದಕ್ಕೆ ಸತತ ಅಭ್ಯಾಸ ಮತ್ತು ಅನುಕೂಲತೆಗಳು ಅಗತ್ಯ. 
ಊಟ ಮಾಡುವವರಿಗೆಲ್ಲಾ ಅಡಿಗೆ ಮಾಡುವುದು ತಿಳಿದಿರಬೇಕಾದ 
ಅಗತ್ಯವಿಲ್ಲ ಅಲ್ಲವೇ ? ಅದೇ ರೀತಿ ಗಣಕವನ್ನು ಬಳಸುವವರೆಲ್ಲ ಗಣಕ 
ಕಾರ್ಯವಿಧಿಯನ್ನು ಬರೆಯಲು ತಿಳಿದಿರಲೇಬೇಕೆಂದೇನೂ ಇಲ್ಲ. ಗಣಕ 
ಕಾರ್ಯವಿಧಿಗಳನ್ನು ಬರೆದು ಮೆಲುಸಾಧಕಗಳನ್ನು ನಿರ್ಮಿಸುವವರಿಗೆ ಅದು 
ಅಗತ್ಯವಾಗುತ್ತದೆ. ಅದಕ್ಕೆ ಅಭ್ಯಾಸ ಕ್ರಮ, ಅಧ್ಯಯನ, ಪ್ರಯತ್ನಬೇಕು. 
ಇಂದು ಮಾರುಕಟ್ಟೆಯಲ್ಲಿ ಹತ್ತಾರು "ಸಾವಿರ ರೂಪಾಯಿಗಳಿಗೆ ಅನೇಕ 
ಬಗೆಯ ಗಣಕಮೆಲುಸಾಧಕ ವೇಷ್ಟನಗಳು ದೊರಕುತ್ತವೆ. ಆ 
ಆರೋಪಣಾ ವೇಷ್ಟನಗಳು (application softwares) ಒಂದಕ್ಕಿಂತ 
ಹೆಚ್ಚು ಕ್ರಿಯೆಗಳನ್ನು. ನಡೆಸುವ ಸಾಮರ್ಥ್ಯ ಪಡೆದಿವೆ. ಉದಾಹರಣೆ 
ಸಂಸ್ಕರಣಾ  ವೇಷ್ಠನವು ಬರಹವನ್ನು (100) Rie 
ನೆರಪಾಗುತ್ತದೆಯಾದರೂ ಅದು ಅಭಿಗ್ರಾಹಿ/ಅಭಿವ್ಮಕಕ ಉಪಕರಣಗಳನ್ನು 
ನಿರ್ವಹಿಸಲು ಮತ್ತು ಶೇಖರಣೆ/ಹಿಂದಕ್ಕೆ ಪಡೆಯುವ ಕ್ರಿಯೆಗಳನ್ನು 


ಪೂರ್ವಲಿಖಿತ ಮೆಲುಸಾಧ! ವೇಷ್ಟನಗಳು ೧೦೧ 


ನಡೆಸಲು ಸಾಮರ್ಥ್ಯ ಪದೆದಿದೆ. ಆದುದರಿಂದ ಅವುಗಳನ್ನು ಸಮಗ್ರೀಕೃತ 
ಆರೋಪಣಾ ಪೇಷ್ಟನಗಳೆಂದು (Integrated softwares) 
ಕರೆಯುವುದು. ಈಗ ಅವುಗಳ ಬಗೆಗೆ ಒಂದೊಂದಾಗಿ ತಿಳಿಯೋಣ. 


ಪದ ಸಂಸ್ಕರಣೆ 


ಈ ರಟ್ಟ ಪ್ರಕಟಣಾ ಮೆಲುಸಾಧಕವನ್ನು ಬಳಸುವುದಕ್ಕೆ 
ಮೊದಲು ಬಳಕೆಯಾಗುತ್ತದೆ. ನಾವು ಯಾವುದೇ ಭಾಷೆಯ 
ಮೆಲುಸಾಧಕವನ್ನು ಇಂದು” ಪಡೆಯಲು ಸಾಧ್ಯವಿದೆ. ಅವುಗಳ ಬೆಲೆ 
ಐದರಿಂದ ಹತ್ತು. ಸಾವಿರ ರೂಗಳಖ್ಟದೆ. ಇಂದು "ಕನ್ನಡ ಪದ ಸಂಸ್ಕರಣ 
ಮತ್ತು ಪ್ರಕಟಣಾ ಮೆಲು ಸಾಧಕಗಳು ಮಾರುಕಟ್ರಿಯೆಲ್ಲಿ 
ಮಾರಾಟವಾಗುತ್ತಿವೆ. ಈ ಪದ ಸಂಸರಣಾ ಮೆಲುಸಾಧಕ ಮತ್ತು 
ಸ್ಥಿರಧಾರಕವನ್ನು' ಉಪಯೋಗಿಸಿಕೊಂಡು ಪೆದಗಳನ್ನು ಗಣಕದೊಳಕ್ಕೆ ಸೇರಿಸಿ 
ಸಂಪಾದನ ಕೆಲಸ, ವೀಕ್ಷಣೆ, ನಿರ್ವಹಣೆ, ಸಂಗ್ರಹ ಮತ್ತು ಹಿಂದಕ್ಕೆ 
ಪಡೆಯಲು ಹಾಗೂ | ಬರಹದ ವಿಷಯವನ್ನು ಮುದ್ರಿಸಲು 
ಉಪಯೋಗವಾಗುತ್ತದೆ. 

ಈ ಮೆಲುಸಾಧಕವನ್ನು ಗಣಕದಲ್ಲಿ ಚಾಲನೆಮಾಡಿದಾಗ, ಮುಖ 
ಆಜ್ಞೆ ಪಟ್ಟಿಯು ಕಾಣಿಸಿಕೊಳ್ಳುತ್ತದೆ. ಅಕ್ಷರಗಳನ್ನು ಬೆರಳಚ್ಚು ಮಾಡುವುದಕ್ಕೆ 
ಮುಂಚೆ" ಪ್ರದರ್ಶಕ ತರಯ” ಅರ್ಧಭಾಗ ಖಾಲಿ ಇರುತ್ತದೆ. ಎಡೆ 
ತುದಿಯ `ಬಾಲಿಭಾಗದ ಮೇಲ್ತುದಿಯಲ್ಲಿ ಮಿನುಗುನೆಲೆ. ಸೂಚಕವು 
(Cursor) ಕಂಡುಬರುತ್ತದೆ . ಬೆರಳಚ್ಚು ಮಾಡುವುದು ಆರಂಭವಾದಾಗ, 
ನೆಲೆಸೂಚಕ ಗುರುತು : ಮುಂದಿನ ಅಕ್ಷವನ್ನು ಸ್ವೀಕರಿಸುವ ಜಾಗಕ್ಕೆ 
ಜರುಗುತ್ತಿರುತ್ತದೆ. ವಿಷಯವನ್ನು ಬೆರಳಚ್ಛಸತೊದಿಗಿದರೆ, ಆ ಸಾಲಿನೆ 
ಉದ್ದ, ಕಾರ್ಯವಿಧಿಯಲ್ಲಿ ನಿಗದಿತವಾಗಿರುವುದರಿಂದ ಅದು ಮುಂದಿನ 
ಸಾಲಿಗೆ ಹೋಗಿ ಎರಡನೆ ಸಾಲಿನ ಸ್ವೀಕಾರಕ್ಕೆ ಸಿದ್ಧವಾಗುತ್ತದೆ. ಒಂದು 
ವಾಕ್ಯವೃಂದವು ಪೂರ್ಣವಾದಾಗ ಮಾತ್ರ “ಓಂದಿರುಗು ಕೀಲಿ 
(Carriage return key) ಯನ್ನು ಅದುಮಿದಾಗ ಮಿನುಗು ನೆಲೆ 
ಸೂಚಕದ ಗುರುತು ಎಡತುದಿಗೆ ಬಂದು ನಿಲ್ಲುವಂತೆ ಮಾಡುತ್ತದೆ. ಆಗ 
ಮುಂದಿನ - ಪದ ವೃಂದವನ್ನು ಬೆರಳಚ್ಚಿಸಲು ಆರಂಭಿಸಬಹುದು. 
ಬೆರಳಚ್ಚಿಸಿದ ಮೇಲೆ 'ಅಕ್ಷರ 'ಅಥವಾ ಪೆದಗಳು ಬಿಟ್ಟುಹೋಗಿದ್ದರೆ, 
ಅವುಗಳನ್ನು ಸೇರಿಸಬಹುದು. 

ಅಳಿಸಿದುದನ್ನು ಮರಳಿ ತಂದುಕೊಡುವ ಏರ್ಪಾಡು ಕೆಲವು ಪದ 
ಸಂಸ್ಕರಣಗಳಲ್ಲಿದೆ. "ಈ ಏರ್ಪಾಟು ಇರದಾಗ ಹಿಂದಿನದನ್ನು ಅಳಿಸದೆ 


೧೦೨ ನಿಮಗಾಗಿ ಗಣಕಗಳು 


ಉಳಿಸಿಕೊಂಡಿದ್ದು, ಹೊಸದನ್ನು ಸೇರಿಸಿ ಅದನ್ನು ನಿರ್ಧಾರ ಮಾಡಿಕೊಂಡನಂತರ 
ಹಿಂದಿನದನ್ನು 'ಅಳಿಸುವುದು ಸೂಕ್ತ. ವಾಕ್ಕಗಳನ್ನು ಸೇರಿಸಿದಾಗ, ವಾಕ್ತ 
ವ್ರಂದಗಳು "ಬದಲಾಗುತ್ತವೆ ಹಾಗೂ ತಂತಾವೆ ಹೊಂದಿಕೊಳ್ಳುವುದರಿಂದ 
ಕೆನಿಸಿದಾಗ, ವಿಷಯವನ್ನು ಮಧ್ಯೆ ಸೇರಿಸಲು ಸಾಧ್ಯ. 


ವಾಕ್ಯವೃಂದಗಳನ್ನು ಅಳಿಸಲು ಅಥವಾ ಸೇರಿಸಲು ಪದ ಸಂಸ್ಕರಣಾ 
ಮೆಲುಸಾಧಕ ವೇಷ್ಟನಗಳಲ್ಲಿ ಇರುವ ಸಹಾಯದಿಂದ ಉತ್ತಮ 
ಸಂಪಾದನ ಕ್ರಿಯೆ ಸಾಧ್ಯವಾತ್ತದೆ. 


ಪಾಕ್ಕವೃಂದಗಳನ್ನು ಪ್ರತಿಮಾಡಿ, ಕೆಲವು ಕೀಲಿಗಳ ಸಹಾಯದಿಂದ 
ಬೇಕಾಗುವ 'ಭಾಗಕ್ಕೆ ಅದು” ಹೋಗಿ ಸೇರುವಂತೆ ಮಾಡಬಹುದು. ಬೇರೆ 
ಬೇರೆ ಭಾಗಗಳಲ್ಲಿ" ಅದೇ ಸಾಲು ಕಾವಾ ಆ ಸಾಲನ್ನು ನಕಲು 
ಮಾಡುವ ಕ್ರಿಯೆಯನ್ನು ನಡೆಸಬಹು 


ಪದಸುಸ್ಕರಣೆಯಲ್ಲಿ FE ಮತ್ತೊಂದು ಅನುಕೂಲತೆ 
ಯೆಂದರೆ ನಿಗೆದಿತ ಪದಗಳು, ವಾಕ್ರ ವೃಂದಗಳು ಅಥವಾ ಅಕ್ಷರಗಳ 
ಗುಂಪಗಳನ್ನು ಕಾರ್ಯವಿಧಿಯು ಹುಡುಕಿ ತೋರಿಸಲು ಸಹಾಯ 
ಮಾಡುತ್ತದೆ. ಅದೇ ರೀತಿ ತಪ್ಪು ಪದವನ್ನು ಕ್ಷಣಾರ್ಧದಲ್ಲಿ ಹುಡುಕಿ 
ತೆಗೆದು 'ಶಿದ್ದಲು ಸಾಧ್ಯವಿದೆ. 


ವಾಕ್ಕಗಳನ್ನು ನಿಗದಿತ ರೂಪಕ್ಕೆ ತರುವುದು 


ವಿಷಯಗಳ ನಿಗದಿತ ರೂಪ ಅಥವಾ ಜೋಡಣೆಗಾಗಿ ಎಡ/ಬಲ್ಕ 
ಮೇಲೆ/ಕೆಳಗೆ ಪುಟದಲ್ಲಿ ಬಿಡಬೇಕಾದ ಸ್ಥಳಗಳನ್ನು ಮತ್ತು ಒಂದು 
ಪುಟದಲ್ಲಿ ಬರುವ ಸಾಲುಗಳ ಸಂಖ್ಯೆ ಮೊದಲಾದವುಗಳನ್ನು 
ನಿರ್ಧರಿಸಬಹುದು. ಸಾಲುಗಳ ನಡುವಿನ ಅಂತರ, ಎಡ ಮತ್ತು ಬಲ 
ಬದಿಗಳಲ್ಲಿ 2.54 ಸೆಂಟಿಮೀಟರ್‌ ಜಾಗ ಮತ್ತು ಪುಟಕ್ಕೆ 54 ಸಾಲುಗಳನ್ನು 
ಮೆಲು "'ಸಾಧಕದಲ್ಲಿಯೇ : ನಿರ್ಧರಿಸಿರುತ್ತಾರೆ. ಕೆಲವು ಪದ ಸಂಸರಣ 
ಕಾರ್ಯವಿಧಿಗಳು ಮೂಲ ನಿಗದಿತ ಬೆಲೆಗಳನ್ನು ಪಡೆದಿದ್ದು ಅವು ಪುಟದ 
ಆಕಾರವನ್ನು ನಿಗದಿಪಡಿಸುತ್ತದೆ. ಅವುಗಳನ್ನು ಶೈಲಿಹಾಳೆಗಳೆಂದು 
ಕರಯುತ್ತಾರೆ. ಅವುಗಳನ್ನು ಉಪಯೋಗಿಸಿಕೊಂಡು ವಿವರಪತ್ತ, ಕಾಗದ, 
ವರದಿಗಳು ಮತ್ತು ಬೇರೆ ರೀತಿಯ ವಿಷಯಗಳಿಗನುಗುಣವಾಗಿ 
ಉಪಯೋಗಿಸಲು “ಸಾಧ್ಯ. ಕೆಲವು ಆಜ್ಞೆಗಳ ಸಹಾಯದಿಂದ ನಮಗೆ 
ಬೇಕಾದ ರೂಪದ ಶೈಲಿ " ಹಾಳೆಯನ್ನು ನಿಗದಿಮಾಡಿ ಶೇಖರಿಸಲು ಸಾಧ್ಯ. 
ತಪ್ಪಾಗಿರುವ ಪದಗಳನ್ನು ಮೆಲುಸಾಧಕದಲ್ಲಿ ಅಳವಡಿಸಿದ ಪದ 
ಕೋಶದಿಂದ ಹೋಲಿಸಿ ಸರಿಪಡಿಸಲು ಸಾಧ್ಯವಿದೆ. 


ಪೂರ್ವಲಿಖಿತ ಮೆಲುಸಾಧಕ ವೇಷ್ಟನಗಳು ೧೦೬ 


ಒಂಯ ತ ಮಜ ಆ್ರಗಾ ಟವಡೆ 
RAEN 


ಕೆ 
* ರಿಚಯತ್ರ FU 
* ಬಟ್ಟ ತ್ತ 


ಆ ಒ ಷ್‌ ಮಿಯ 
ಈಬವಿಒದ ಬ್ವವೇಕತ 1 ನ್‌್‌ 
ಲಿಗಾ ಬರದ ಟು ” 


ನಾಡ ಬಳ: 
ಆರಗ್ರಮೂ ಭಿಮ ಜನಾ 


ಚಿತ್ರ 9.1 (ಅ) ಮೇಜನ ಮೇಲಿನ ಪ್ರಕಟಣಾ ಗಣಕ ದ್ಲೂಸ 


ಚಿತ್ರ 9.1 (ಇ )ಸಮಗ್ರೀಕರಿಸಿದ ದೇಷ್ಟನಗಳ ಸಹಾಯದಿಂದ ಪತ್ರಬರೆಯಲು, ಮಾರಾಟದ ಅಂಕಿ 
ಸಂಖ್ಯೆಗಳ ಪಟ್ಟ ತಯಾರಿಸಿ ವಿಶ್ಲೇಷಿಸಲು ಸಾಧ್ಯ. 
ಬೇರೆ ವೇಷ್ಟನಗಳಲ್ಲಿರಿಸಿದ ವಿವರಗಳನ್ನು, ದತ್ತವನ್ನು ನಕಲು 
ಮಾಡಿಕೊಳ್ಳುವ ಅನುಕೂಲತೆಯಿದೆ. ವಿಳಾಸವನ್ನು ಹೆಸರಿನೊಡನೆ ಸೇರಿಸುವ 


೧೦೪ ನಿಮಗಾಗಿ ಗಣಕಗಳು 


ಕ್ರಿಯೆಯ ಅನುಕೂಲತೆ ಇದ್ದು ಹೆಸರುಗಳು, ವಿಳಾಸಗಳನ್ನು ಕೆಲವು 


ನಿಗದಿತವಾದ ಪುಟದ ಸ್ಥಳಗಳಲ್ಲಿ ಸೇರುವಂತೆ ಮಾಡಲು ಸಾಧ್ಯವಿದೆ. ಈ ಎಲ್ಲ 
ಕ್ರಿಯೆಯನ್ನು ನಡೆಸಿದ ನಂತರ ವಿಷಯವನ್ನು ಶೇಖರಿಸಲು ಮತ್ತು ಮುದ್ರಿಸ 


ಸಾಧ 


ಕಿ 


ಪ್ರಕಟಣಾ ವೇಪ್ಪನಗಳು 


ಇವುಗಳಲ್ಲಿ ಪದ ಸಂಸ್ಕರಣೆಯ ವೇಷ್ಟನಗಳಿಂದ ಸೇರಿಸಿದ ವಿಷಯ 
ವನ್ನು ಹಾಗು ಚಿತ್ರಗಳನ್ನು ಒಟ್ಟಿಗೆ ಸೇರಿಸಿ ಪ್ರಕಟಿಸಲು ಸಾಧ್ಯ. 
ರೇಖಾನಕ್ಷೆ] ಗಳು' ಮತ್ತು ವಿಷಯ, ಹಾಗೂ ತಲೆಬರಹಗಳನ್ನು ಸೇರಸಿ ನಿರ್ವ 
ಹಣೆ ಮಾಡಲು ಇದರಲ್ಲಿ ಸಾಧ್ಯ. ಇವುಗಳು ಪುಟದ ಆಕಾರ ಅಥವಾ 
ಆಕೃಶಿಯನ್ನು ನಿರ್ಧರಿಸುವ ಕೌರ್ಯವಿಧಿಗಳನ್ನೊಳಗೊಂಡಿರುವುದರಿಂದ 
ಪುದಿಗಳನ್ನೂ ರೂಪಿಸಿ ನೋಡಬಹುದು. ಈ 'ವೇಷ್ಟನಗಳ ಜೊತೆಗೆ 
ದೊರಕುವ ಅಕ್ಷರದ ಆಕಾರಜನಕವೇಷ್ಟನವನ್ನು ಉಪಯೋಗಿಸಿಕೊಂಡು 
ತಲೆಬರಹಗಳು ಎದ್ದುಕಾಣುವಂತೆ ಅಕ್ಷರಗಳನ್ನು 'ರೂಪಿಸಿ ಸೇರಿಸಲು ಸಾಧ್ಯ. 


ಚಿತ್ರಗಳನ್ನು ಪರಿಣಾಮಕಾರಿಯಾಗಿರುವಂತೆ ಅದರಲ್ಲಿರುವ ಚಿತ್ರ 
ಬಿಂದುಗಳನ್ನು ಅಳಿಸಲು ಮತ್ತು ಸೇರಿಸಲು ಸಾಧ್ಯವಿದೆ. ಚಿತ್ರಗಳನ್ನು 
ಬರಹದೊಡಸೆ ಸೇರಿಸಿದಾಗ, ಬರಹವು ಆ ಚಿತ್ರದ ಸುತ್ತ 'ತಂತಾನ 
ಹೊಂದಿಕೊಂಡು ನಿಲ್ಲುತ್ತದೆ. ಚಿತ್ರವನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ 
ಚಲಿಸಿದಾಗಲೂ ಬಹರವು ಸುಲಭವಾಗಿ ಅಳವಡುವುದರಿಂದ ಪುಟದ 
ರಚನೆಯು ಸಿದ್ದವಾಗುತ್ತದೆ. ತಲೆ ಬರಹಗಳ ಆಕಾರವನ್ನು ಉಳಿದ 
ಅಕ್ಷರಗಳ ರಚನೆಯನ್ನು” ನಮಗೆ ಬೇಕಾದಂತೆ ಬದಲಿಸಲು ಸಾಧ್ಯವಿದೆ. 
ಹೊಸ ಎಷಯವನ್ನು , ಚಿತ್ರವನ್ನು ಸೇರಿಸುವ, ಅಂಚುಗಳು ಸುತ್ತಲೂ 
ಬರುವಂತೆ ಸೇರಿಸಲು ಹಾಗೂ ಉಳಿದ ಅನೇಕ ರಚನೆಗಳನ್ನು 
ಉಪಯೋಗಿಸಿಕೊಂಡು ಒಪ್ಪಿಗೆಯಾಗುವ ವರೆಗೂ ಬದಲಾವಣೆಗಳನ್ನು 
ಮಾಡಿ ನೋಡಲು ಸಾಧ್ಯವಿದೆ. ಆ ನಂತರ ಇವುಗಳನ್ನು ಶೇಖರಿಸಿಟ್ಟು 
ಮುದ್ರಿಸಿಕೊಳ್ಳಬಹುದು. 2 ಪ್ರಕಟಣಾ ವೇಷ್ಟನಗಳು ಬಿಂದುಶ್ರೇಣಿ ಮುದ್ರ ಕಗಳ 
ಜೊತೆ' ಸರಿಯಾಗಿ ಕೆಲಸಮಾಡುತ್ತವೆ. ಉನ್ನತ ಗುಣಮಟ್ಟದ ಮುದ್ರಣಕ್ಕಾಗಿ 
ಲೇಸರ್‌ ಮದ್ರಕವನ್ನು ಉಪಯೋಗಿಸಬಹುದು. ಬಹುಪಾಲು “ಲೇಸರ್‌ 
ಮುದ್ರಕಗಳು 21 .6x27.9 ಸೆಂಮೀ ಪ್ರೆಟದಲ್ಲಿ 300 ಚಿತ್ರಬಿಂದು 
ಆಯತಕಣಗಳನ್ನು ಮುದ್ರಿಸುವ ಸಾಮರ್ಥ್ಯ ಪಡೆದಿವೆ. ಕೆಲವು ಲೇಸರ್‌ 
ಮುದ್ರಕಗಳು ಒಂದು ದಶಲಕ್ಷ ಅಕ್ಷರಗಳನ್ನು ಸಂಗ್ರಹಿಸುವ ಸಾಮರ್ಥ್ಯ 
ಪಡೆದಿರುವುದರಿಂದ ಅವುಗಳಿಗೆ ಪೂರ್ಣ ಪುಟದ ಚಿತ್ರವನ್ನು ಉತ್ತತ್ತಿ 


ಪೂರ್ವಲಿಖಿತ ಮೆಲುಸಾಧಕ ವೇಷ್ಟನಗಳು ೧೦೫ 


ಮುದ್ರಣವನ್ನು ಉತ್ಪತ್ತಿ ಮಾಡಲಾರದು. 


ಚಿತ್ರ ರಚಕ ವೇಪ್ಪನಗಳು 


ಚಿತ್ರ ರಚಕ ವೇಷ್ಟನಗಳು, ಸಂಖ್ಯಾದತ್ತವನ್ನು ಈ ಮೆಲು 
ಸಾಧಕದ ಸಹಾಯದಿಂದ ಚಿತ್ರಗಳಾಗಿ ಪರಿವರ್ತಿಸುತ್ತವೆ. ಈ ಬಗೆಯ ಚಿತ್ರ 
ರಚನೆಯಿಂದ ನಮ್ಮ ಕಲ್ಪನೆಗಳನ್ನು ಬೇರೆಯವರಿಗೆ ಸುಲಭವಾಗಿ ಪ್ರದರ್ಶಿಸಿ 
ತೋರಿಸುವುದು ಸುಲಭ” ಚಿತ್ರ ರಚನಾ ಸಾಮರ್ಥ್ಯವು ಮೇಜಿನ "ಮೇಲಿನ 
ಪ್ರಕಟಣಾ ವೇಷ್ಟನಗಳಿಗೆ ಪ್ರಮುಖವಾದ ವೈಶಿಷ ವಾಗಿದೆ. ಚಿತ್ರರಚಕ 
ಕಾರ್ಯವಿಧಿಗಳು ಯಂತ್ರ ರಚನೆ ಮಾಡುವವರಿಗೆ ಮೆತ್ತು ವಾಸ್ತುಶಿಲ್ಪಿಗಳಿಗೆ 
ಹಾಗೂ ಚಿತ್ರಕಾರರಿಗೆ “ಉಪಯೋಗವಾಗುತ್ತವೆ. 
ವಿವಿಧ ಬಗೆಯ ಭಗಣಕಗಳಲ್ಲಿ ವಿವಿಧ ಬಗೆಯ ಚಿತ್ರರಚನಾ 
ಸಾಮರ್ಥ್ಯವಿರುವುದರಿಂದ ಅವುಗಳಿಗೆ ಹೊಂದಿಕೆಯಾಗುವ ಚಿತ್ರರಚಕ 
ವೇಷ್ಟನಗಳನ್ನು ಖರೀದಿಸಬೇಕು. ಗಣಕವ್ಯೂಹದ ಸಾಮಥ್ಯ "ಡೊಡನೆ 
ಹೋಲಿಸಿ ಸಾಕಷ್ಟು ಸಂಗ್ರಹಸಾಮರ್ಥ್ಯವಿರುವ ಮತ್ತು * ಹೊಂದಿಕೆ 
ಯಾಗುವ ಸಂಸ್ಕರಣಾ ಸಾಮರ್ಥ್ಯವಿರುವ, ಹೊಂದಾಣಿಕೆಯ ಪ್ರದರ್ಶಕ 
ತೆರೆಯಿರುವ ಮತ್ತು ಸರಿಯಾದ ಓತ್ರಗ್ರಹಣ ಅಭಿವ್ಯಕ್ತ ಕ್ಷಕ ಉಪಕರಣಗಳನ್ನು 
ಇದಕ್ಕಾಗಿ ಒದಗಿಸಿಕೊಳ್ಳಬೇಕಾಗುವುದು. ಉದಾರಣೆಗೆ ಹೆಚ್ಚಿನ ವಿಘಟನಾ 
ಸಾಮರ್ಥ್ಯವಿರುವ ಗದಿಕ ತೆರೆಗಳನ್ನು ಅಪೇಕ್ಷಿಸುವ ” ವೇಷ್ಟನಗಳಿಗೆ 
ಸಾವಿರಾರು ಚಿತ್ರಬಿಂದುಗಳನ್ನು ಅಥವಾ ಚಿತ್ರ ಮೂಲ "ಆಯತ 
ಕಣಗಳನ್ನು (Picuture elements =pixels) ಪ್ರದರ್ಶಿಸುವ 
ಸಾಮರ್ಥ್ಯವಿರುತ್ತದೆ. ಆ ವೇಷ್ಟನವು ಪ್ರತಿಯೊಂದು ಚಿತ್ರ ಆಯತ 
ಕಣವನ್ನು ಹತ್ತಿಸುವ ಅಥವಾ ಆರಿಸುವ ಆವಶ್ಶ ಕತೆಯೊಡನೆ ಚಿತ್ರರೂಪದ 
ಅಭಿವ್ಯಕ್ತಿಯನ್ನು ಪ್ರದರ್ಶಿಸಲು ಸಹಾಯಕ. 


ಚಿತ್ರ 'ಠಚಕ ವೇಷ್ಟನಗಳ ವಿಧಗಳು 


ಚಿತ್ರ ರಚಕ ವೇಷ್ಟನಗಳನ್ನು ವಿನ್ಯಾಸದ (0650೧), ಬಣ್ಣ ಹಚ್ಚುವ 
(Paint), ವಿಶ್ಲೇಷಕ ಮತ್ತು ಪ್ರದರ್ಶಕ 'ಎಧಗಳಿಂದು ವರ್ಗೀಕರಿಸಬಹುದು. 


ವಿನ್ಯಾಸ ಚಿತ್ರರಚಕ ವೇಷ್ಟನಗಳು 


ಯಂತ್ರಶಿಲ್ಪಿಗಳು ಮತ್ತು ವಾಸ್ತುಶಿಲ್ಪಿಗಳು ಹೊಸ ರಚ ವಿನ್ಯಾಸ 
ಗಳನ್ನು ಕಲ್ಪಿಸುತ್ತಾರೆ ಅಥವಾ ಇರುವ ವಸ್ತುಗಳನ್ನು ಉತ್ತಮ ಪಡಿಸುವ 


| 


೧೦೬ ನಿಮಗಾಗಿ ಗಣಕಗಳು 


ವಿಧಾನಗಳನ್ನು ಕಂಡುಹಿಡಿಯುತ್ತಾರೆ. ವಿನ್ಯಾಸ ವೇಷ್ಟನವು ವಿನ್ಮಾಸಕಾರರ 
ಯೋಚನೆಗಳನ್ನು ಕಾರ್ಯರೂಪಕ್ಕೆ ತರುತ್ತ | ಕೇಖಾ' ಚಿತ್ರ ರಚನೆಯನ್ನು 
ವಿನ್ಯಾಸ ರಚನೆಗಾಗಿ ಉಪಯೋಗಿಸಿಕೊಳ್ಳಲಾಗುವುದು. ಬೆರಳಚ್ಚು ಮಾಡುವ 
ಕ್ರಿಯೆಯಿಂದ ಬರಹವನ್ನು ಸೇರಿಸಲು ಸಾಧ್ಯ. ವಿನ್ನಾಸರಚನಾ ವೇಸ್ಟನಗಳು ಚಿತ್ರ 
ರಚನಾ ಮೆಲುಸಾಧಕಗಳಾಗಿದ್ದು, ಇವು ಚಿತ್ರ ರಚ: ಮತ್ತು ವಿನ್ಯಾಸ 5 ರಚನೆಗಳಿಗೆ 
ಹೆಚ್ಚು ಸಹಾಯಕ. ಆ ಬಗೆಯ ಆಟೋಕ್ಕಾಡ್‌ ಎಂಬ ಮೆಲುಸಾಧಿಕ ವೇಷ್ಟನವು 
30ರಿಂದ 4೦ಸಾವಿರ ರೂಗಳಿಗೆ * ಮಾರುಕಟ್ಟೆಯಲ್ಲಿ ದೊರಕುತ್ತದೆ. 
ಅವುಗಳನ್ನು ಉಪಯೋಗಿಸಿ ಕೊಂಡು ಚಿತ್ರ ರಚಿಸಲು ತಿದ್ದಲೂ, 
ಸಂಗ್ರಹಿಸಲೂ ಮತ್ತು ಸ್ಥಿರನಕಲು ಗಳನ್ನು ದ್ರಿಸಿಕೊಳ್ಳಲು ಸಾಧ್ಯ 
ಇವುಗಳಲ್ಲಿ ಅಕ್ಷರಗಳಿಗೆ ಬದಲಾಗಿ ಚಿತ್ರಮಾಧ್ಯವ ಜನು ವಿಷಯವು 
ಹೊರಬರುತ್ತದೆ. ಗಣಕಾಧಾರಿತ ಚಿತ್ರ ವಿನ್ಯಾಸ (Computer aided 
design)ou ತಾಂತ್ರಿಕಪದ ವ್ಯೂಹವನ್ನು ಈ ಗಣಕಃಳ: ಮತ್ತು 
ಚಿತ್ರರಚನಾ ವಿನ್ಯಾಸದ. ವೇಷ್ಟನಗಳ ಸಮಗ್ರೀಕರಣ ಕ್ಕಾಗಿ 
ಉಪಯೋಗಿಸುತ್ತಾರೆ. "ದರ ಸಹಾಯದಿಂದ ವಿನ್ಯಾಸ ಮತ್ತು ಚಿತ್ರರಚನಾ 
ಸಂಸ್ಕರಣಗಳನ್ನು 'ಸ್ವಯಂಚಾಲನೆಗೊಳಿಸುವ ಉದ್ದೇಶದಿಂದ ರೂಪುದ್ದಾರೆ. 


ಗಣಕಾಧಾರಿತ ಚಿತ್ರರಚನಾ ಗಣಕ ನೆಲೆಗಳಲ್ಲಿ ಒಂದು ಗಣಕ ಮತ್ತು 
ವಿವಿಧ ಬಗೆಯ ಗ್ರಾಹಕ ಉಪಕರಣಗಳಾದ ಮೂಷಕ (Mouse). 
ಕೀಲಿಮಣೆ (Keyboard), ದ್ಯುತಿಲೇಖನಿ (0! pೀಗ), ಚಿತ್ರಬಿಂದ. 
ಗ್ರಾಹಕಮಾತ್ರೆಗಳು (Graphic tablets) ಮತ್ತು ಅಭಿವ ಹಕ 
ಉಪಕರಣಗಳಾದ ಬಣ್ಣದ ಪ್ರದರ್ಶಕ ತೆರೆ , ಚಿತ್ರ ಮುದ್ರಕ (Graphic 
printers))), ಚಿತ್ರಲೇಖಕ (Plotters), ಪಟಲ “ದಾಖಲಾತಿಗಳು (Film 
reocrders) ” ಕೊದಲಾದವುಗಳಿವೆ. ಯಂತ್ರ ಶಿಲ್ಪ ಚಿತ್ರರಚನಾ 
ಗಣಕನೆಲೆಗಳು (Engineering work stations) ಗಣಕಾಧಾರಿತ 
ಚಿತ್ರ ರಚನಾ ಉದ್ದೇಶದಿಂದ ಸ್ಥಾಪಿತವಾಗಿವೆ. ಆದರೆ ಕೆಲವು: ಶಕ್ತಿಶಾಲಿ 
ವಿನ್ಯಾಸ ವೇಷ್ಟನಗಳು ಇಂದು ವ್ಯಕ್ತೀಯ ಗಣಕಗಳಲ್ಲಿ ಬಳಕೆಯಾಗುತ್ತವೆ. 
ವಿನ್ಮಾಸ ವೇಷ್ಟನಗಳು ಚಿತ್ರರೂಪದ' "ದತ್ತವನ್ನು ಸ್ವೀಕರಿಸುತ್ತವೆ. ಗೆರೆಗಳನ್ನು 
ವೇಗದಾಗಿ ಎಳೆಯಲು ಅಳಿಸಲು, ಗೆರೆಗಳನ್ನು ಜರುಗಿಸಲು ಮತ್ತು 
ವೀಕ್ಷಿಸುವ ಚಿತ್ರಭಾಗವನ್ನು ವರ್ಧಿಸ(200ಗ) ನೋಡಲು, ಕೆಲವು 
ಆಜ್ಜೆ ಗಳು ಸಹಾಯಕೆವಾಗುತ್ತವೆ. ಚಿತ್ರಗಳ ಅಳತೆಯನ್ನು - ಬೇಕಾದ 
ಪ್ರಮಾಣಕ್ಕೆ ಹೆಚ್ಚು ಅಥವಾ ಕಡಿಮೆ ಮಾಡಲು ಸಾಧ್ಯವಿದೆ. ರ 


ಪೂರ್ವಲಿಖಿತ ಮೆಲುಸಾಧಕ ದೇಷ್ಟನಗಳು ೧೦೭ 


ಚಿತ್ರವಿನ್ಯಾಸ ರಚನಾ ವೇಷ್ಟನಗಳ ಬಳಕೆಯ ಕೆಲವು ವಿವರಗಳನ್ನು ಕೆಳಗೆ 
ಕಾಣಬಹುದು. 


ಚಿತ್ರ 9.2 (ಆ) ಮೂಡು ಆಯುಮದ ಯಂತ್ರ ಚಿತ್ರ ರಚನೆಯು ಯಂತ್ರಭಾಗದನ್ನು ತಿಳಿಯಲು 
೫ ಸಹಾಯಕ. 


೧೦೮ ನಿಮಗಾಗಿ ಗಣಕಗಳು 


ಅ) ಯಂತ್ರಭಾಗಗಳ ವಿನ್ಯಾಸ ರಚನೆ 
ಕೆಲವು. ವಿನ್ಯಾಸ ವೇಷ್ಟನಗಳು ಗೆರೆಗಳ ಚಿತ್ರಗಳನ್ನೆಳೆಯಲು 
ಸಹಾಯಕವಾಗುತ್ತವೆ. ಯಂತ್ರಭಾಗಗಳ ' ಹೊರಾವರಣ ರೇಖಾಕೃತಿಗಳನ್ನು 


ನ್‌ ಜರ ಬತ ತೆ 
ಚಿತ್ರ 9.2 (ಇ) ಖತಭಾಗಗಳನ; ಕೆತ್ತಲು ಗಣಕ ಚಿತ್ರರಚನೆಯು ಪ್ರಮುಖ ಮೆಟ್ಟಲು. ಚಿತ್ರರಚನೆಯು 
ಯಂತ್ರ ಚಾಲನೆ ಕ್ರಿಯೆಗೆ. ನರವಾಗುವ ದತ್ತವನ್ನು ಉತ್ಪತ್ತಿ ಮೂಡಲು ನೆರದಾಗುತ್ತದೆ. 


ಚಿತ್ರ 9.2 (ಈ)ಗಾಕ 


ನಿಯಂತ್ರಿತ ಯಂತ್ರಗಳು (೧.84) ಯಂತ್ರಗಳ ಸಂಕೀರ್ಣ ವಿನ್ಯಾಸಗಳನ್ನು 
ರಚಿಸಲು ಸಹಾಯಕಿ 


ಪೂರ್ವಲಿಖಿತ ಮೆಲುಸಾಧಕ ವೇಷ್ಟನಗಳು ೧೦೯ 


ಇವುಗಳ ಸಹಾಯದಿಂದ ರೂಪಿಸಬಹುದು. ಆ ಬಗೆಯ ಮೇಲ್ಮೈಗಳ 
"ತಂತಿಜಾಲ ಚೌಕಟ್ಟು' (Wire Frame) ಮಾದರಿಗಳನ್ನು ನಿರ್ಮಿಸಲು 
ಸಹಾಯಮಾಡುತ್ತವೆ. ಇವುಗಳ ಸಹಾಯದಿಂದ ಮುಂದಿನ ಸಹಾಯಕ 
ವೇಷ್ಟನಗಳು ಘನಾಕೃತಿಯ ಮಾದರಿಗಳನ್ನು ರಚಿಸಲು ನೆರವಾಗುತ್ತವೆ. ಈ 
ತಂತ್ರದಿಂದ - ಯಂತ್ರದ ಭಾಗವನ್ನು ಮೂರು ಆಯಾಮದ (3-0) 
ವಸ್ತುವಾಗಿ ಪ್ರತಿನಿಧಿಸ ಮು ಗಾತ್ರ ಮತ್ತು ರೇಖಾಕೃತಿಯ ವಿಷಯಗಳೊಡನೆ 
ಪೂರ್ಣಗೊಳಿಸಲು ಸಾಧ್ಯ. ಗಣಕೀಕರಸಿದ ಘನರೂಪದ ಮಾದರಿ ರಚನೆ 
ಯನ್ನು ಯಂತ್ರಭಾಗದ" ವಿನ್ಯಾಸ ಗುಣಲಕ್ಷಣಗಳನ್ನು ಉಪಯೋಗಿಸಿ 
ಕೊಂಡು ಯಂತ್ರಭಾಗದ ಕೆತ್ತನೆಗೆ ಮತ್ತು ಅವುಗಳ ನಿರ್ಮಾಣ ಹಂತದಲ್ಲಿ 
ಯಂತ್ರೋಪಕರಣದ ಚಲನೆಯನ್ನು ನಿಯಂತ್ರಿಸುವ ಗಣಕಧಾರಿತ 
ಉತ್ಪಾದನೆಗೆ (Computer aided manufacture = CAM) 
ಗಣಕನಿಯಂತ್ರಿತ ಯಂತ್ರಚಾಲನಾ ಕಾರ್ಯವಿಧಿಗಳನ್ನು ಉತ್ಪತ್ತಿ ಮಾಡಲು 
ಉಪಯೋಗವಾಗುತ್ತದೆ. ಈ ಎರಡು ಕ್ರಿಯೆಗಳನ್ನು ನಡೆಸುವ ಅಂದರೆ 
ಚಿತ್ರರಚನೆ (೦ಸಿರ) ಮತ್ತು ಉತ್ಪಾದನೆ (೦%1/)ಗಳನ್ನು ಗಣಕೀಕರಣ 
ಮಾಡಿದ ಕೈಗಾರಿಕೆಗಳ ವಿಭಾಗಗಳನ್ನು (೦೩೧/೦//)ಕ್ಕಾಡ್‌/ಕ್ಕಾಮ್‌ 
ಎಂ ಸಂತನ ಮುಖ ಕರೆಯುತ್ತಾರೆ. ಅಂದರೆ ಗಣಕಾಧಾರಿತ 
ಕ 


92 (ಉ) 


೧೧೦ ನಿಮಗಾಗಿ ಗಣಕಗಳು 


ಚಿತ್ರರಚನೆ ಮತ್ತು ಗಣಕಾಧಾರಿತ ಯಂತ್ರ ಕೆತ್ತನೆ ಕೆಲಸಗಳನ್ನು ಗಣಕಗಳೇ 
ನಿರ್ವಹಿಸಿ, ಅತ್ಯಂತ ಸಂಕೀರ್ಣವಾದ ಹಾಗೂ ಕ್ಷಿಷ್ಟ ಯಂತ್ರಭಾಗಗಳನ್ನು 
ನಿಖರತೆಯಿಂದ ನಿರ್ಮಾಣ ಮಾಡಲು ಸಾಧ್ಯಮಾಡಿ ಕೊಡುತ್ತವೆ. ಇಲ್ಲಿ ಕೆತ್ತನೆಯ 
ಯಂತ್ರಚಾಲನ - ಕೆಲಸವನ್ನು ಗಣಕವೇ ನಿರ್ವಹಿಸುವುದರಿಂದ (0 ಮಾನವ 
ಚಾಲಕನಿಂದಾಗುವ ತಪ್ಪುಗಳು ಇಲ್ಲವಾಗುತ್ತವೆ. (1) ಕಡಿಮೆ ಖರ್ಚು 
ಇದಕ್ಕೆ ತಗಲುತ್ತದೆ. (i) ಉತ್ಪಾದನೆಗೆ ಕಡಿಮೆ ಕಾಲಾವಧಿ ಸಾಕಾಗುತ್ತದೆ. 


ಆ) ಪೀಡನೆಯ (95689) ವಿಶ್ಲೇಷಣೆ 
] 


ಟತ್ರ 9.3 ಸಾರಿತ ಘಟಕ ವಿಧಾನದಿಂದ ವಿಮಾನ ವಿನ್ಯಾಸಗಳ ಗುಣಲಕ್ಷಣಗಳನ್ನು ತಿಳಿಯಲು 
ಸಹಾಯಕ (ಚಿತ್ರ ಕೃಪೆ : ಡಾ. ಸಿ.ಎಲ್‌. ನಾರಾಯಣ, ರಾ.ವೈ.ಪು 

ಯಂತ್ರಭಾಗಗಳನ್ನು : ವಿನಾಸ. ಮಾಡುವಾಗ ಆ ಭಾಗವನ್ನು 
ರೂಪಿಸುವ ಲೋಹಕ್ಕೆ ಸೂಕ್ತ ಸಾಮರ್ಥ್ಯವಿರಬೇಕು. ಸಾಂತ ಮೂಲಘಟಕ 
ವಿಧಾನ (Finite element method =FEM) ಗಣಕ ನೆಲೆಯಲ್ಲಿ 
ಅಧಿಕಗೊಳಿಸಿದ ಬೆಲೆಗಳಿಂದ ಆ ಬುಂತ್ರಭಾಗವನ್ನು ಮತ್ತೆ ಗಣಕ 
ಪ್ರತ್ಯನುಕರಣೆ ಮಾಡಿ ಪರೀಕ್ಷಿಸುತ್ತಾರೆ. ಇದರಿಂದ ವಾಸ್ತವ ಯಂತ್ರ 
ಭಾಗವನ್ನು ರಚಿಸುವುದಕ್ಕೆ ಮೊದಲೇ ಅದರ ಗುಣಲಕ್ಷಣ, ತಾಳಕ್ಕೆ 


2 


ಪೂರ್ಪಲಿಖಿತ ಮೆಲುನಾಧಕ ವೇಷ್ಟನಗಳು ೧೧೧ 


ಚಿತ್ರ 9.4 ಪ್ರದರ್ಶಕ ತೆರೆಯ ಮೇಲೆ ಚಿತ್ರಗಳನ್ನು ರಚಿಸಿ ಅವುಗಳಿಗೆ ನಿಗದಿತ ಬಣ್ಣಗಳನ್ನು 
ಆರೆೋಪಿಸಲು ಸಾಧ್ಯ. ಕಃ 
ಬಾಳಿಕೆಗಳನ್ನು ತಿಳಿಯಲು ಸಾಧ್ಯ. ಕಾಲ್ಕ ಹಣ ಉಳಿಯುವುದರ ಜೊತೆಗ 
ಸುರಕ್ಷತೆಗಳು ಇದರಿಂದ ದೊರಕುತ್ತವೆ. 
ಇ) ಬಣ್ಣ ಲೇಪನಾ ವೇಪ್ಪನಗಳು 
ಹವ್ಯಾಸಿಗಳು ಮತ್ತು ಚತ್ರಕಲಾವಿದರು ಈ ಬಣ್ಣಲೇಪನ 
ವೇಷ್ಟನಗಳನ್ನು ಉಪಯೋಗಿಸಿಕೊಂಡು ತಮ್ಮ ಗಣಕ ತೆರೆಯ ಮೇಲೆ ಚಿತ್ರ 
ರಚನೆ ಮಾಡಲು ಸಾಧ್ಯವಿದೆ. ಕೈಯಲ್ಲಿ ಒದಿದ ಮೂಷಕ ಸಾಧನವು ಬಣ್ಣ 
ಬಳಿಯುವ ಕುಂಚವಾಗಿ ವರ್ತಿಸುತ್ತದೆ. ಅದರ ಸಹಾಯದಿಂದ ಚೂಪು 
ಹಾಗೂ ವಿವಿಧ ಅಗಲದ ಗೆರೆಗಳನ್ನು ಎಳೆಯ. ಬಹುದು. ಚಿತ್ರಕಾರರು 
ಸರಬರಾಜು ಮಾಡಿದ ಚಿತ್ರಗಳನ್ನು ಅವಲೋಕನ ಉಪಕರಣಗಳ 
ಸಹಾಯದಿಂದ "ಗಣಕಕ್ಕೆ ಸೇರಿಸಿ ಆ ಚಿತ್ರಗಳನ್ನು ಒಣ್ಣ ಲೇಪನ ವೇಷ್ಟನಗಳ 
ಸಹಾಯದಿಂದ ಬಣ್ಣಗಳನ್ನು ಆಯ್ಕೆ ಮಾದಿಕೊಂಡು ಬಣ್ಣ ಸಿಂಚನ ಮಾಡಿ 
ಸುಂದರ ವರ್ಣರಂಜಿತ ಆಕೃತಿಗಳನ್ನು ಗಣಶಕಗಳಿಂದ ನಿರ್ಮಿಸಬಹುದು. 
ಪೂರ್ಣ ಖಾಲಿ ಗಣಕತೆರೆಯ ಮೇಲೆ ಹೊಸ ಚಿತ್ರ ರಚನೆ ಮಾಡಲು ಚತ್ರ 
ಫಲಕದಂತೆ ಆ ತೆರೆಯನ್ನು ಉಪಯೋಗಿಸ ಹುದು. ಈ ಬಗೆಯ 
ವೇಷ್ಟನಗಳು ಚಿತ್ರಗಳನ್ನು ಗಣಕ ತೆರೆಯ ಮೇಲೆ ತಿರುಗುವಂತೆ ಮಾಡಲು 
ಅಥವಾ ರಚಿತ ಯಂತ್ರಚಿತ್ರದ ಒಳಭಾಗವು ಹೊರಗೆ ಕಾಣುವಂತೆ 
ಮಾಡಲು, ಚಿತ್ರ ಭಾಗಗಳನ್ನು ವರ್ಥಿಸಿ ಸೂಕ್ತ ವಿವರಗಳನ್ನು ಆ ಭಾಗದಲ್ಲಿ 


೧೧೨ ನಿಮಗಾಗಿ ಗಣಕಗಳು 


ಚಿತ್ರ 9.5 ಜಮುಖರ್ಚಿನ ದೇಷ್ಟನದ ಮೆಲು ಸಾಧಹನ್ನು ಕ್ರಿಯಾದ್ರದೃತ್ತಗೊಳಿಸಿದಾಗ ತೆರೆಯ ಮೇಲೆ 
ಕಾಣಿಸುವ ರೂಪ (ಅ))ನಲ್ಲಿ ನೋಡಬಹುದು. (ಆ) ನಲ್ಲಿ ಉತ್ಪನ್ನ ಯೋಜನ ಮಾದರಿಯನ್ನು ತೋರಿಸಿದೆ. 
ಸೇರಿಸಲು, ತಲೆ ಬರಹಗಳನ್ನು ಬೇಕಾದ ಅಕ್ಷರಾಕೃತಿಗಳನ್ನು ಆಯ್ಕೆಮಾಡಿ 
ಕೊಂಡು ರಚಿಸಲು, ಪೂರ್ಣಗೊಂಡ ಚಿತ್ರವನ್ನು ಶೇಖರಿಸಲು 'ಮತ್ತು 
ಮುದ್ರಿಸಲು ಸಹಾಯ ಮಾಡುತ್ತವೆ. ಈ ವೇಷ್ಟನದ ಸಹಾಯದಿಂದ ತೆರೆಯ 
ಮೇಕ. ಕಾಣಿಸಿಕೊಳ್ಳುವ ಆಜ್ಞಾಚಿಹ್ನೆಗಳನ್ನು ಆಯ್ಕೆಮಾಡಿಕೊಂಡು 
ಚಿತ್ರರಚನೆಯ ಕೆಲಸಮಾಡಬಹುದು. ಈ ಬಗೆಯ ವೇಷ ನಗಳ ಬೆಲೆ ನಾಲ್ಕೆದು 
ಸಾವಿರ ರೂಪಾಯಿಗಳಾಗಿರುತ್ತದೆ. 


ಜಮಾ ಖರ್ಚಿನ ವೇಪ್ಪನಗಳು 
(Spread Sheet packages) 

ಇವು ದತ್ತೆ ವಿಶ್ಲೇಷಕ ವೇಷ್ಟನಗಳು. ಇವುಗಳ ಸಹಾಯದಿಂದ ಜನರು 
ದತ್ತದ ರೂಪು ರೇಖೆಗಳನ್ನು ಹಾಗು ಮರುಜೋಡಣೆಗಳನ್ನು ಮಾಡಿ ತಮ್ಮ 
ಅಂತಿಮ ಗುರಿಗಳನ್ನು ಕಂಡುಕೊಳ್ಳಲು ಸಾಧ್ಯ. ದತ್ತ ವಿಶ್ಲೇಷಣೆಗೆ 


ಉಪಯೋಗವಾಗುವ ಮೆಲುಸಾಧಕದೇ ವ ಲೆಕ್ಟಾನಿಕ್‌ ಜಮಾಖರ್ಚನ 
ಹಾಳೆಯ ವೇಷ್ಟನ (Electronic spread. 986 package). ಈ 


ಪೂರ್ವಲಿಖಿತ ಮೆಲುಸಾಧಕ ವೇಷ್ಟನಗಳು ೧೧೩ 


ರ್ಗಳು 


ಚಿತ್ರ 9.6 ವಿಶ್ಲೇಷಕ ಚಿತ್ರ ರಚಕ ದೇಷ್ಟನಗಳ ಸಹಾಯದಿಂದ ವಿವಿಧ ಬಗೆಯ ಪ್ರದರ್ಶಕ ನಕ್ಷೆಗಳನ್ನು 
ರಚಿಸಬಹುದು. 

ಗಣಕ ಕಾರ್ಯವಿಧಿಯು ಲಂಬಸಾಲು ಮತ್ತು ಅಡ್ಡಸಾಲುಗಳುಳ್ಳ ಹಾಳೆಗಳನ್ನು' 
ಗಣಕ ತೆರೆಯ ಮೇಲೆ ಪ್ರದರ್ಶಿಸಿ ಆ ಹಾಳೆಗಳಲ್ಲಿ' ದತ್ತದ ಬೆಲೆಗಳನ್ನು ಹಾಗು 
ಸಂಬಂಧದ ಬೆಲೆಗಳನ್ನು "ಸ್ವೀಕರಿಸುತ್ತವೆ. ವಿಶ್ಲೇಷಣೆ ಮಾಡುವುದಕ್ಕೆ ಮೊದಲು 
ಅದಕ್ಕೆ ಸ ಸಂಬಂಧಿಸಿದ 'ದತ್ತವನ್ನು ಸಂಗ್ರ ಹಿಸ ಬೇಕಾಗುತ್ತದೆ. ಮತ್ತು ತಮಗೆ 
ಬೇಕಾಗಿರುವ ಫಲತಾಂಶಗಳೇನೆಂಬುದರ ಸ್ಪಷ್ಟ ಅರಿವು ಅದನ್ನು 
ಬಳಸುವವರಿಗಿರಬೇಕು. ಆನಂತರ ಸಂಗ್ರಹಿಸಿದ ದತ್ತವನ್ನು ಈ 
ವೇಷ್ಟನಹಾಳಗಳಲ್ಲಿ ಬೆರಳಚ್ಚುಮಾಡಿ ಗಣಕಕ್ಕೆ ಸೆ ಸಂಸಿ ಲೆಕ್ಕಾಚಾರಗಳನ್ನು ಮತ್ತು 
ಉಳಿದ ಕ್ರಿಯೆಗಳನ್ನು ಈ ವಾಸ್ತವಾಂಶಗಳ ಮೇಲೆ ನಡೆಸಿ, ವೀ ಷಣಾ ಪ್ರಶ್ನೆಗಳಿಗೆ 


೧೨೪ ನಿಮಗಾಗಿ ಗಣಕಗಳು 


ಉತ್ತರ ಕಂಡುಕೊಳ್ಳಲು ಸಹಾಯಕ. ಜಮಾ ಖರ್ಚಿನ ಹಾಳೆಯ ವೇಷ್ಟ ನಗಳ ನ, 
ಗಣಕದಲ್ಲಿ ಸೇರಿಸಿ-ಕಾರ್ಯ ಪ್ರವೃತ್ತಗೊಳಿಸಿದರೆ, ಪ್ರದರ್ಶಕ ತೆರೆಯ ಮೇಲ 
ಅನುಕ್ರಮ ಸ ಜಾ ಅಡ್ಡಸಾಲು ಮತ್ತು ಅಕ್ಷರಗಳ ಲಂಬಸಾಲು nd 
ಬಾಲೆ ಗಣಕತರೆ ಶ್ರದರ್ಶಿತವಾಗುತ್ತದೆ. `ಈ ಅಡ್ಡ, ಸಾಲುಗಳು ಸಂಧಿಸ 
ಭಾಗಗಳಿಗೆ ಪೆಟ್ಟಿಗೆ ಅಥವಾ ಕೋಶ (Box or Cell)ವೆಂದು ಹೆಸರು. 
ತಲೆಬರಹದ 'ವಿವರಣೆ ಅಥವಾ ಹೆಸರುಗಳನ್ನು, ಸಂಖ್ಯೆ ಅಥವಾ 
ಸೆಮಾಕರಣವನ್ನು ಪ್ರತಿನಿಧಿಸುವ ಎರಡು ಹೋಲಿಕೆಯ ಬೆಲೆಗೆಳನ್ನು ಅಲ್ವಿ 

ಸೇರಿಸಬಹುದು. ವಿಶಿಷ್ಟ ಆಯತಾಕಾರದ ಕೋಶ ನೆಲೆಸೂಚಕ (Cel 
pointer) ಸಹಾಯದಿಂದ ವಿವರಗಳ ಬೆಲೆಗಳನ್ನು ಸೇರಿಸಲು ಸಾಧ್ಯ 
ಎದೆ. ನಕಲು ಮಾಡುವ ಮತ್ತು ಚಲಿಸಿ ಹೋಗಲು ಉಪಯೋಗಿಸುವ 
ಆಜ್ಞೆಗಳು, ಜಮಾ ಖರ್ಚಿನ ವೇಷ್ಟನಗಳ ಬಳಕೆದಾರನಿಗೆ ಒಂದು 
ಕೋಶದಲ್ಲಿರುವ ಬೆಲೆಗಳನ್ನು ಅಥವಾ” ಗುಂಪಿನ ಕೋಶಗಳಿಗೆ ನಕಲು 
ಮಾಡಲು ಸಹಾಯಮಾಡುತ್ತವೆ. ಒಂದೇ ಬಗೆಯ ಸಮಾಕರಣಗಳು ಅನೇಕ 
ಕೋಶಗಳಲ್ಲಿ ಪುನರಾವರ್ತನವಾದಾಗ ಇದು ಸಹಾಯಕವಾದ ಆಜ್ಞೆ. 
ಸೇರಿಸುವ ಮತ್ತು ಅಳಿಸುವ ಆಜ್ಞೆ ಗಳು 


ಯಾವ ಕೋಶಕ್ಕೆ ಬೇಕಾದರೂ ದತ್ತವನ್ನು ಸೂತ್ರಗಳಿಗನುಗುಣವಾಗಿ 
ಸೇರಿಸಲು ಅಥವಾ ಅಳಿಸಲು ಸಾಧ್ಯವಿದೆ. ವೇಷ್ಟನವು 
ಸ್ನಯಂಕ್ರಿಯೆಯಿಂದ ತಂತಾನೆ ಎಲ್ಲ ಕೋಶಗಳ ವಿಳಾಸಗಳನ್ನು ಚಲಿಸಿ 
ಹೊಂದಿಸಿಕೊಳ್ಳುತ್ತದೆ. 
ಕಿಟಕಿ ಆಜ್ಞೆ (Window command) 


ಗಣಕ ತೆರೆಯನ್ನು ಲಂಬವಾಗಿ ಅಥವಾ ಸಮತಲ ಾಕ್ಷದಲ್ಲಿ 
ವಿಭಾಗಿಸಲು ಈ ಆಜ್ಞೆ ನೆರವಾಗುತ್ತದೆ. ಇದರ ಸಹಾಯದಿಂದ ತೆರೆಯ 
ಮೇಲೆ i ಕೋಶದ ಭಾಗಗಳನ್ನು ಪಕ್ಕಕ್ಕೆ ಚಲಿಸಿ ಅವುಗಳ 
ವೀಕ್ಷಣೆ ಸಾಧ y 

ಪೂರ್ವ "|ರೀಕ್ಷೆಗೊಳಪಡಿಸಿದ ವಾಣಿಜ್ಯ ವೇಷ್ಟನಗಳ ಸಹಾಯದಿಂದ 
ತಮ್ಮ ಸಮಸ್ಯೆಗಳನ್ನು ವಿಶ್ಲೇಷಿಸಲು, ಬಂಡವಾಳ `'ಹೂಡಿಕೆ ಜಮಾನಿನ 
ಮೇಲೆ ಹಣತೊಡಗಿಸುವುದು ಹಾಗೂ ತೆರಿಗೆ ಯೋಜನೆಗಳಿಗೆ ಪೂರ್ವ 
ರಚಿತ ಜಮಾಖರ್ಚಿನ ಹಾಳೆಗಳನ್ನು ಉಪಯೋಗಿಸಬಹುದು. 

ಈ ರೀತಿ ಅನೇಕ ಬಗೆಯ ವೇಶ್ಚನಗಳು ಇಂದು ಗಣಕವನ್ನು 
ಆಪಯೋಗಿಸುವವರಿಗೆ ದೊರಕುತ್ತವೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ಈ 
ಪುಸ್ತಕದಲ್ಲಿ ತಿಳಿಸಲು ಸಾಧ್ಯವಾಗಿದೆ. 


ಬಿ 


ಪೂರ್ವಲಿಖಿತ ಮೆಲುಸಾಧಕ ವೇಷ್ಟನಗಳು ೧೧೫ 


ಲೆಕ್ಕಾಚಾರ ವೇಷ್ಟನಗಳು (Accounting package), ಸಂಖ್ಕಾ 
ವಿಶ್ಲೇಷಕ ವೇಷ್ಟನಗಳು (51890911081 analysis packages), 
ಸಂಪರ್ಕ ವೇಷ್ಟನಗಳು, ಎಲೆಕ್ಸಾನಿಕ್‌ ಅಂಚೆ ಮತ್ತು ಸುದ್ದಿ ವ್ಯೂಹಗಳು 
ವಿಷಯ ವಿನಿಮಯಕ್ಕೆ ನೆರವಾಗುತ್ತವೆ. ಅದೇ ರೀತಿ ಗುಣಿತ ಮಾಧ್ಯಮ 
(multimedia) ವೇಷ್ಟನಗಳು ದೃಶ್ಯ, ಸುದ್ದಿ ಶಬ್ದ ಬೆಳಕುಗಳನ್ನು 
ಒಳಗೊಂಡಿದ್ದು, ಪರಿಣಾಮಕಾರಿ ಪರ್ಕ ವಿಷಯ . ಗ್ರಹಣಕ್ಕೆ 
ನೆರವಾಗುತ್ತವೆ. ಇದರಿಂದ ವಿದ್ಯಾಭ್ಯಾಸ ಕ್ರಮಗಳು ಕ್ರಾಂತಿಕಾರಕವಾದೆ 

ತಿಯಲ್ಲಿ' ಬದಲಾವಣೆಗೊಳ್ಳಲು ಸಾಧ್ಯ. ಅನುಕರಣಾ' ವಾತಾವರಣವನ್ನು 
ಗಣಕಗಳಿಂದ ಸೃಷ್ಟಿಮಾಡಿ ಮೆಧ್ಯಾವಾಸ್ತವ ಸೃಷ್ಟಿ ಮಾಡುವ ಗಗ 
reality) ಮೆಲುಸಾಧಕಗಳು ಇಂದು ಸೃಷ್ಟಿಯೌಗತೊಡಗಿವೆ. ಇದೊಂ 
ಬಗೆಯ ಸಾಮರ್ಥ್ಯ ಪೂರಕ ತಂತ್ರವಾಗಿ "ನಮ್ಮ ಮತ್ತು ಗಣಕಗಳ ಪರನ 
ಒಂದು ಅಂತಿಮ" ಮಾಧ್ಯಮ ಮುಖಿಯ ರೀತಿ" ಇದು ಕೆಲಸ ಮಾಡುತ್ತದೆ. 
ಈ ಮಿಥ್ಕಾವಾಸ್ತ ವ ತಂತ್ರವನ್ನು ವಿವಿಧ ಕ್ಷೇತ್ರಗಳಲ್ಲಿ ಅ ಸಾಧ್ಯತೆ 
ಇದೆ. ಅಘಾತಕರ ಸನ್ನಿಷೇಶದಲ್ಲಿ ಇನಿ ಮಾಡಬಳ್ಲ ಮಾನವ ಯಂತ್ರಗಳ 
ಕಿಲಸಗಳಿಗೆ, ವ್ಯಾಪಾರ ಮಾಧ್ಯವ ಮಜ ಜನರ ವಿಚಾರ ವಿಮಯ 
ದೂರದರ್ಶನ ಕ್ರಿಯೆಗಳಿಗೆ, ಘಾತ ಮತ್ತು ಅಪರಾಧಗಳು 
ನಡೆದಂತೆಯೇ ರೂಪಿಸಿ ಸ ದ್ಧ ಕ್ಕ ಸನ್ನಿವೇಶಗಳನ್ನು 
ಮಿಥ್ಯಾ ವಾಸ್ತವತೆಯ ವೇಷ್ಟನಗಳಿಂದ ರೂಪಿಸಿ ತೋರಿಸಲು, ಮಾನಸಿಕ 
ಸಮಸ್ಯ ಗಳನ್ನು ಮತ್ತು ರೋಗಗಳನ್ನು ಗುಣಪಡಿಸಲು ಇವು 
ನೆರವಾಗುವುವೆಂದು ತಜ್ಞ! ರು ಹೇಳುತ್ತಾರೆ. 

ಈ ಪುಸ್ತಕ ಗಣಕಗಳ ವಿಶಾಲ ಲೋಕದ ದರ್ಶನ ಮಾಡಿಸುವ ಒಂದು 
ಸಣ್ಣ ಕಿಟಕಿ ಮಾತ್ರ. ವಿದ್ಯಾಭ್ಯಾಸದಲ್ಲಿ ಓದು, ಬರಹ ಮತ್ತು ಗಣಿತಗಳನ್ನು 
ಕಲಿಕೆಯ ಮೂರು ಪ್ರಮುಖ ಮೆಟ್ಟಲುಗಳೆಂದು ಪರಿಗಣಿ ತವಾಗಿತ್ತು. 
ಇಂದು ಗಣಕವೂ ಸೇರಿ ಕಲಿಕೆಯ ಒಂದು ಪ್ರಮುಖ ಮೆಟ್ಟಲನ್ನು 
ನಿರ್ಮಾಣ ಮಾಡಿದೆ. 


ಗ್ರಂಥ ಯಣ 


1. Computers made easy 
“Don cassel 


Hoston publishing company 
America (1984) 


2. Computers today 

“Donald H.Sanders. 
(ardEditlon)-McGRAW-Hill 
Book publishing company.(1988) 


3. Computer and lite. 
“Jeffrey Frates and william mold rup 


Prentice Hall, INC, Engle wool cliffs New Jercy, 
America (1983) 


ಮುಖ್ಯವಾದ ಕೆಲವು ಪಾರಿಭಾಷಿಕ ಪದಗಳು 


ಅಂಕಗಣಿತ ತರ್ಕವಿಭಾಗ ALU ತಟ್ಟು ಸಂಕಟ Unit) 

ಗಣಕದ ಕೇಂದ್ರ ಸಂಸ್ಕರಣಾಂಗದಲ್ಲಿ ಣಿತ ಮತ್ತು ತರ್ಕ 

(ಹೋ ವಿಕೆಗಳ)ಕ್ರಿಯೆಗಳನ್ನು ನಡೆಸುವ | ಅದನ್ನು ಸಂಕ್ಷೇಪವಾಗಿ 

(ALU) ಅಂ.ತ.ವಿ. ಎಂದು ಕರೆಯುತ್ತಾರೆ. 

ಅಂಕಾಕ್ಷರ (ಅಲ್ಪನ್ಯೂಮರಿಕ್‌) 

ವರ್ಣಾಕ್ಷರಗಳು, ಸಂಖೈಗಳು ಮತ್ತ ವಿಶಿಷ್ಟ ಅಕ್ಷರಗಳು (*, -, *,$, 

() ) ಮೊದಲಾದವು) ಗಣಿಕಗಳಲ್ಲಿ " ಸಂಸ್ಕಣೆ ಕೆಗೊಳ್ಳುವುದನ್ನು ಒಟ್ಟಾಗಿ ಈ 
ಹೆಸರಿನಿಂದ ಕರೆಯುತ್ತಾರೆ. 

ಕಫ ಗತಿಯ ಗಣಕ(ಅತಿ ವೇಗ ಗತಿಯ ಗಣಕ) (Super computer) 
ಅಚ್ಚಿರಿಯೆನಿಸುವಷ್ಟು ವೇಗ ಪಡೆದ ಸೆಕೆಂಡಿಗೆ ಅನೇಕ ದಶಲ್ಲೂ 

ಆಜ್ಞೆ ಗಳನ್ನು ಸಾಧಿಸುವ “ಸಾಮಥ ೯ ಪಡೆದ ಗಣಕ. 

ಅನಿಯತ ಪ್ರಾಪ್ಯ ಸ್ಮರಣೆ Random access memory = RAM) 

ಗಣಕದೊಳಗಿನ ಪ್ರಾಥಮಿಕ ಸ್ಮರಣೆ. ಗಣಕ ಕೆಲಸ ಮಾಡಲು 

ಉಪಯೋಗವಾಗುತ್ತದೆ. ಅದರಲ್ಲಿ ದತ್ತ ಕಾರ್ಯವಿಧಿಗಳನ್ನು ಗಣಕ 

ತಾತ್ಕಾಲಿಕವಾಗಿ ಶೇಖರಿಸುತ್ತದೆ. 

ಅನುಜ್ಞೆ ಅಥವಾ ಆಜ್ಞೆ (Instruction) 

ಗಣಕವು ಒಂದುಸಮಸ್ಕೆ ಯನ್ನು ಬಿದಿಸಲು ಅದು ಅನುಸರಿಸಬೇಕಾಗಿರುವ 

ಆಜ್ಞಾರೂಪದ ಹೇಳಿಕೆ. 

ಅಭಿವ್ಯಕ್ತಿ (Output) 

ಸಂಸ್ಕಾರಗೊ ೦ಡ ವಿಷಯದ ಫಲಿತಾಂಶ ಗಣಕದಿಂದ ಹೊರತರುವುದಕ್ಕೆ 

ಅಕ್ಷರ (Character) ಒಂದು ಸಂಕೇತ(5/71001),ಅಂಕಿ, ವರ್ಣಾಕ್ತರ, 

ಅವಶಕ ಚಿಹ್ನೆ ಅಥವಾ ಗಣಿತದ ಚಿಹ್ನೆಗಳಾಗಬಹುದು. ಗಣಕವು 

ಇವುಗೆಳನ್ನು ಸಂಗ್ರಹಿಸಿ ಸಂಸ್ಕರಿಸುತ್ತದೆ. 

ಉನ್ನತ ಮಟ್ಟದ ಭಾಷೆ (High level language = HLL) 

ಮಾತನಾಡುವ ಭಾಷೆಯ ಪರಿಚಿತ ಪದಗಳನ್ನು ಉಪಯೋಗಿಸಿಕೊಂಡು 

ಗಣಕ ಕಾರ್ಯ ವಿಧಿಗಳನ್ನು ಒರೆಯುವುದನ್ನು ಉನ್ನತ ಮಟ್ಟದ 

ಭಾಷೆಯೆನ್ನುತ್ತಾರೆ. 


೧೧೮ ನಿಮಗಾಗಿ ಗಣಕಗಳು 


ಊಡಿಸು ಇ ವಿಷಯ ಸೇರಿಸು (7666) 

ದತ್ತವನ್ನು ಗಣಕದೊಳಕ್ಕೆ ಸೇರಸಿ ಸಮಸ್ಯೆ [ಯನ್ನು ಬಿಡಿಸುವ ಅಥವಾ ಒಂದು 
ಗಣಕ ವಿಧಿಯಿಂದ ಫಲಿತಾಂಶವನ್ನು ಹೊರಪಡೆಯಲು ಗಣಕದೊಳ 
ಸೇರಿಸುವ ಕ್ರಿಯೆ. 

ಓದು ಮಾತ್ರ ಸ್ಮರಣೆ (Read Only Memory 2 ೫೦1!) 

ಗಣಕದ ಆಂತರಿಕ ಸ ಸ್ಮರಣೆ. ಅದರಲ್ಲಿ ಗಣಕಮಂಡಲ ವಿನ್ಯಾಸಕರು ನಿಗದಿತ 
ಕಾರ್ಯವಿಧಿಗಳನ್ನು ಮೆಂಡಲಗಳಲ್ಲಿ ರೂಪಿಸಿ ಗಣಕದೊಳಗೆ" ಷ್ಟ 
ಇದನ್ನು ಓದಲು ಮಾತ್ರ ಸಾಧ್ಯವಿರುತ್ತದೆ. ಬದಲಾವಣೆ ಮಾಡಲ: 
ಸಾಧ್ಯವಿರುವುದಿಲ್ಲ. 

ಕ್ರಮವಿಧಿ (ಅಲ್ಲೊರಿದಮ್‌)) 

ಹಂತ ಹಂತ ವಿಧಾನದಿಂದ ಸಮಸ್ಯೆ ಬಿಡಿಸುವ ಕ್ರಮ. 

ಕಾರ್ಯವಿಧಿ (Program) 

ಅನುಕ್ರಮವಾಗಿರುವ ಆಜ್ಞೆಗಳನ್ನು ನಿಗದಿತ ಸಮಸ್ಯೆಯನ್ನು ಬಿಡಿಸಲು 
ಸಹಾಯಕವಾಗುವಂತೆ ಬರೆದಿರುವ ಗಣಕದ ಕಾರ್ಯ ಪಟ್ಟಿ. 
ಕಾರ್ಯನಿರ್ವಹಣೆ (execute): 

ಕಾರ್ಯವಿಧಿಯನ್ನು ಕಾರ್ಯಪ್ರವೃತ್ತಗೊಳಿಸುವ ಒಂದು ಆಜ್ಞೆ. 
ಕಿಲೋಬೈಟ್‌ (8) 

219 = 1024 ದ್ವಿಮಾನ ಬಿದಿಗಳ ಒಂದು ಸಮೂಹ. ಸ್ಮರಣೆಯ: 
ಅಳೆಯಲು ಬಳಸುವ ಮೂಲಮಾನ ಅಳತೆ. 

ಕೀಲಿ ಫಲಕ ವಕೀಲಿ ಮಣೆ (Key Board) 

ಬೆರಳಚ್ಚು ಮುದ್ರಕ (Type 1161)ದ ರೀತಿಯಲ್ಲಿರುವ ಗಣಕದ ಅಭಿ 
ಗ್ರಾಹಕ” ಉಪಕರಣ. ಗಣಕಕ್ಕೆ ನೇರವಾಗಿ ಬೆರಳಚ್ಚು "ಮಾಡಲು ಸಹಾಯಕ. 
ಕೇಂದ್ರ ಸಂಸ್ಕರಣಾಂಗ (Central Procossing Unit) 

ಇದೇ ಗಣಕದ ಮೆದುಳು. ಆಜ್ಞೆಗಳನ್ನು ಸ್ವೀಕರಿಸುವ, ಅರ್ಥಮಾಡಿಕೊಂಡು 
ಕಾರ್ಯ ನ ಉತ್ಪನ್ನವನ್ನು “ಪ್ರದರ್ಶಿಸುವ, ಅನೇಕ ಕೆಲಸಗಳನ್ನು 
ಮಾಡುತ್ತದೆ. ಸಂಕ್ಷೇಪ್ತವಾಗಿ (Cpu) ಕೇಂಸಂ.ವಿ ಎಂದು ಬರೆಯಬಹುದು. 


ರಿಕ್ಷೀಪ್ರ 


ಪರಿಗಣಕ ತೆೆ/ಸೆರಿವೀಕ್ಷ ಕ ತೆರೆ (Screen) 
ದೂರದರ್ಶನದ ಟಿವಿ ರೀತಿಯ ದಂದು ಉಪಕರಣ. ಗಣಕದಿಂದ 
ಹೊರಬರುವ ವಿಷಯಗಳನ್ನು ಪ್ರದರ್ಶಿಸಲು ಸಾಧ್ಯ. 


ಮುಖ್ಯದಾದ ಕೆಲವು ಪಾರಿಭಾಷಿಕ ಪದಗಳು ೧೧೯ 


ಗ್ರಾಹಕ ಕುಂಚ ' (Joy stick) 
ಗಣಕದೊಳಕ್ಕೆ ಸಂಕೇತಗಳನ್ನು ಸೆಕಿಸಲು ಉಪಯೋಗವಾಗುವ, ಗಣಃ 
ಆಟವಾಡಲು ಸೂಕ್ತವಾದ ಉಪಕರಣ. 
ಗ್ರಾಹಿ/ವ್ಯಕ್ತಿಕ (/0) 
ವಿವರಗಳನ್ನು ಶೇಖರಿಸಿಟ್ಟು ಮುಂದೆ ಉಪಯೋಗಿಸಲು ಸಹಾಯಕವಾಗುವ 
ಉಪಕರಣವೃವಸ್ಥೆ ಉದಾ: : ಜಾರು ಕಾಂತತಟ್ರಿ, ಕಾಂತ ಪಟ್ಟಿ. 
ಚರ (WNariable) 
ಮುಖ್ಯ ಸ್ಮರಣೆಯ ಹಿಂದು ಶೇಖರಣಾ ನೆಲೆಯಲ್ಲಿ ಗಣಕ ಕಾರ್ಯ 
ವಿಧಿಯೆ ಕಾರ್ಯನಿರ್ವಹಿ ವಾಗ ಸ್ಮರಣೆಯಲ್ಲಿ ಬದಲಾಗುವ ಸ್ಮರಣೆನೆಲೆ 
ಅಥವಾ ಚರ. 
ಚಾಲಕ (Drive) 
ಜಾರುತಟ್ಟೆ ಅಥವಾ ಶಾಶ್ವತ ತಟ್ಟೆ ಚಲಿಸುವ ಚಾಲಕ 
ಜಾರುತಟ್ಟೆ (Floppy Disk) ಡಿಸ್ಕೆಟ್‌ 

ದತ್ತ, ಕಾರ್ಯವಿಧಿಗಳನ್ನು ಶೇಖರಿಸುವ ಹಾಗು ಹಿಂದಕ್ಕೆ ಒದಗಿಸುವ 
ಸಲಕರಣೆ. 
ದತ್ತ (೦೩1೩) 
ಗಣಕವು ಬಿಡಿಸಬೇಕಾಗಿರುವ ವಾಸ್ತವಾಂಶಗಳು ಸಂಖ್ಯೆ, ಹೆಸರು, ಸಂಕೇತ 
ಅಥವಾ ಕಲ್ಪಿತ ಅಂಶಗಳು, ಸಮಸ್ಯೆಗಳನ್ನು ಬಿಡಿಸಲು ಬೇಕಾಗುತ್ತದೆ. ಈ 
ಅಂಶಗಳಿಗೆ ಸ್ಪಷ್ಟವಾದ ಅರ್ಥವಿರುವುದಿಲ್ಲ. ಸಂಘಟಿಸಿದಾಗ ಅರ್ಥಯುಕ್ತ 
ವಿಷಯವಾಗಿ "ಪರಿವರ್ಶಿ ತವಾಗುತ್ತದೆ. 
ದ್ವಿಮಾನ ಸಂಖ್ಯೆ (817) (Binary 61017) (ಬಡಿ) 

ಎಲೆಕ್ಟ್ರಾನಿಕ್‌ ಅಲೆಯು ಇರುವ ಅಥವಾ ಇಲ್ಲದಿರುವ ಸ್ತಿತಿ. 
ದ್ವಿಬಿಡಿಪದ : Bಗೇ 

ಇದು ದ್ವಿಮಾನ ಬಿಡಿಗಳ ಒಂದು ನಿಗದಿತ ಗುಂಪು. ಈ ನಿಗದಿತ ಗುಂಪು 
ಅಕ್ಷರ, ಸಂಖ್ಯೆ ಅಥವಾ ವಿಶಿಷ್ಟ ಅಕ್ಷರಗಳನ್ನು 8 ದ್ವಿಬಿಡಿಗಳಿಂದ 
ಪ್ರತಿನಿಧಿಸುತ್ತದೆ 
ದ್ವಿಮಾನ ಪದ್ಧತಿ : (Binary system) 

ಮೂಲ ಸಂಖ್ಯೆ 2 ಪಾದವುಳ್ಳ ಸಂಖ್ಯಾ ಪದ್ಧತಿ. ಇದರಲ್ಲಿ 0 ಮತ್ತು 1 
ಎರಡೇ ಅಂಕಿಗಳು, ಗಣಕ ಮಂಡಲದಲ್ಲಿ ಈ ಅಂಕಿಗಳ ಪ್ರತಿನಿಧೀತೆರಣ 
ಕ್ರಿಯೆ ನಡೆಯುತ್ತದೆ. 


೧೨೦ ನಿಮಗಾಗಿ ಗಣಕಗಳು 


ನಿಬಲ್‌ : (Nibble) 
ಅರ್ಧ ಬೈಟ್‌ ಅಂದರೆ 4 ದ್ವಿಮಾನ ಬಿಡಿಗಳ ಗುಂಪು (ಉದಾ : 1011) 
ನಿಯಂತ್ರಕಾಂಗ : (Control Unit) 
CUಯು ಗಣಕದ ಒಂದು ಭಾಗ. ಆಜ್ಞೆಗಳನ್ನು ಅನುಕ್ರಮಗೊಳಿಸುವ 
ಹಾಗು ಅರ್ಥಮಾಡಿಕೊಂಡು ಚಟುವಟಿಕೆಗಳನ್ನು ನಿರ್ವಹಿಸುವ, ಪರಿಧೀಯ 
ಉಪಕರಣಗಳೊಡನೆ ಪ್ರತಿಕ್ರಿಯಿಸುವ ಭಾಗ. ಸಂಕ್ಷೇಪವಾಗಿ ನಿಯಂವಿ 
(CU) ಎಂದು ಕರೆಯಬಹುದು. 
ನೆಲೆ ಸೂಚಕ ಗರುತು ; (ಕರ್ಸರ್‌) 
ಗಣಕದ ವೀಕ್ಷಣಾ ತೆರೆಯ ಮೇಲೆ ಮಿನುಗುವ ಒಂದು ಸಣ್ಣ ಬೆಳಕು. 
ಅದು ಮುಂದಿನ ಅಕ್ಷರವನ್ನು ಗ್ರಹಿಸಲು ಸಿದ್ಧವಾಗಿರುವುದನ್ನು 
ಶೂಚಿಸುತ್ತದೆ. 
ಪತ್ರವಾಚಕ : Card ೫0860೯ 
ಅಭಿಗ್ರಾಹಕ ಉಪಕರಣ. ವಿಷಯವನ್ನು ರಂಧ್ರಿತ ಪತ್ರಗಳಿಂದ ಗಣಕ 
ಸ್ಮರಣೆಗೆ ಸ್ಥಳಾಂತರಿಸುವ ಹಳೆಯ ಕ್ರಮದ ಉಪಕರಣ. 
ಪರಿಧೀಯ ಉಪಕರಣ : (Peripheral) 
ವೀಕಕ್ಕ ಮುದ್ರಕ ಅಥವಾ ಉಳಿದ ಅಭಿಗ್ರಾಹಕ/ಅಭಿವೃಕ್ತಕ 
ಉಪಕರಣಗಳು ಗಣಕದಲ್ಲಿ ನಿಗದಿತ ಸಮಸ್ಯೆಗಳನ್ನು ಬಿಡಿಸಲು 
ಸಹಾಯಕವಾಗುವ ಉಪಕರಣಗಳನ್ನು ಪರಿಧೀಯ ಉಪಕರಣಗಳೆನ್ನುತ್ತಾರೆ. 
ಪೂರ್ವಲಿಖತ ಮೆ ಸಾಧಕ ವೇಪ್ಟನಗಳು 
(Prewritten sofiware pacvkages) 
ಮೊದಲೇ ಬರೆದ ಸಿದ್ದಪಡಿಸಿದ ಕಾರ್ಯವಿಧಿಗಳು 
ಪ್ರದರ್ಶಕ : (Display unit) 
ಗಣಕಕ್ಕೆ ಹೋಗುವ ಮತ್ತು ಗಣಕದಿಂದ ಹೊರಬರುವ ವಿವರಗಳನ್ನು 
ಪ್ರದರ್ಶಿಸಿ ತೋರಿಸುವ ಉಪಕರಣ. 
ಬಳಕೆದಾರ ; 

ಗಣಕಗಳನ್ನು ಉಪಯೋಗಿಸುವ ಅಥವಾ ಅದು ನಿಗದಿತ ಕೆಲಸ 
ಮಾಡುವಂತೆ ಮಾಡುವ ಜನರಿಗೆ ಬಳಕೆದಾರಕೆನ್ನುತ್ತಾರೆ. 
ಬಾಹ್ಯ ಸ್ಮರಣೆ (External memory) 
ಒಂದು ಗಣಕಯಂತ್ರ ಪ್ರತಿಯೊಂದು ವಿಷಯವನ್ನು ತನ್ನ ಸ್ಮರಣಾಂಗದಲ್ಲಿ 
ಶೇಖರಿಸಲಾರದೆ ಹೊರಗಿನ ಉಪಕರಣಗಳನ್ನು ಸ್ಮರಣೆಯಾಗಿ ಉಪ 


ಮುಖ್ಯವಾದ ಕೆಲವು ಪಾರಿಭಾಷಿಕ ಪದಗಳು ೧೨೧ 


'ಯೋಗಿಸಿಕೊಂಡು ವಿವರಣೆಗಳನ್ನು ಶೇಖರಿಸುತ್ತವೆ. ಶೆ £ಖರಿಸಿದುದನ್ನು ಮುಂದೆ 
ಬೇಕಾದಾಗ ಉಪಯೋಗಿಸಲು ಸ ಸಾಧ್ಯವಾಗುತ್ತದೆ. ಜಾರುಕಾಂತ ತಟ್ಟಿ, ಅಥವಾ 
ಕಾಂತ ಪಟ್ಟಿಗಳು ಈ ಉದ್ದೇಶಕ್ಕಾಗಿ ಉಪಯೋಗವಾಗುತ್ತವೆ. 
ಬೇಸಿಕ್‌ ; “(Basic = Beginner” s All Purpose ! Symbolic 
Instruction Code) 
ಒಂದು ಸರಳವಾದ ಉನ್ನತ ಮಟ್ರದ ಗಣಕ ಭಾಷೆ. 
ಮಣಿಚೌಕಟ್ಟು : (ಅಬಾಕಸ್‌) 
ಚೀನೀಯರು ಕಂಡುಹಿಡಿದ ಒಂದು ಉಪಕರಣ. ಅಂಕಗಣಿತದ 
ಕ್ರಿಯೆಗಳನ್ನು ಮಾಡಲು ಉಪಯೋಗ. 
ಮಾನವ ಸಾಧನ : (Human ware) 
ಗಣಕಗಳನ್ನು ತಯಾರಿಸುವ, ಉಪಯೋಗಿಸುವ ಮತ್ತು ಸುಸ್ಪಿತಿಯಲ್ಲಿಡುವ 
ಜನ. 
ಮುದ್ರಕ : (Printer) 

ಗಣಕದ ಅಭಿವ್ಯಕ್ತ ಕಕ ಉಪಕರಣ. ಸಂಸರಣೆಗೊಂಡು ಹೊರಬರುವ 
ವಿಷಯವು ನಿಗದಿತ" ರೂಪದಲ್ಲಿ ಕಾಗದದೆ. ಮೇಲೆ ಮುದ್ರಣಗೊಂಡು 
ಹೊರಬರಲು ಸಹಾಯಕವಾಗುವ ಉಪಕರಣ. 
ಮೂಷಕ : (Mouse) 
ಗಣಕದ ಗ್ರಹಣೇಂದ್ರಿಯವಾಗಿ ಉಪಯೋಗವಾಗುವ ಉಪಕರಣ. ಗುರಿ 
ನಿರ್ದೇಶಕ ಬಾಣದ ಗುರುತನ್ನು ನಿಯಂತ್ರಿಸಲು ಉಪಯೋಗವಾಗುತ್ತದೆ. 
ಮೆಲು ಸಾಧಕ : (Sofware) 
ನಿರ್ದಿಷ್ಟ ಸಮಸ್ಯೆಯನ್ನು ಬಿಡಿಸಲು ಒಂದುಗಣಕ ಭಾಷೆಯಲ್ಲಿ ಬರೆದ 
ಗಣಕ ಕಾರ್ಯವಿಧಿ. 
ರಂಧ್ರಿತ ಪತ್ರ : (Punch cards) 
ದತ್ತ ಅಥವಾ ಕಾರ್ಯವಿಧಿಯನ್ನು ರಂಧ್ರ ಮಾಡಿದ ಕಾಗದದ ಮೂಲಕ 
ಗಣಕದ ಅಭಿಗ್ರಾಹಕವಾಗಿ ಉಪಯೋಗವಾಗುವ ವ್ಯವಸ್ಥೆ. ಇದು ಹಳೆಯ 
ಒಂದು ಕ್ರಮ. ಇಂದು ಬಳಕೆಯಲಿಲ್ಲ 
ವಿಂಗಡಣೆ : (Sorting) 
ದತ್ತವನ್ನು ಏರಿಕೆಯ ಅಥವಾ ಇಳಿಕೆಯ ಕ್ರಮದಲ್ಲಿ ಜೋದಿಸುವುದು. 
ವಿಷಯ : (Information) 
ಸಂಸ್ಕರಿಸಿ ಒಂದು ರೂಪದಲ್ಲಿಗಿಸಿದ ದತ್ತ. ಜನರಿಗೆ ಉಪಯೋಗಿಸಲು 


೧೨೨ ನಿಮಗಾಗಿ ಗಣಕಗಳು 


ಸುಲಭವಾಗುವಂತೆ, ಪರಿವರ್ತಿತವಾದ ದತ್ತ. 
ಶೂನ್ಯ:(2670) : ಏನೂ ಇಲ್ಲವೆಂದು ತೋರಿಸುವ ಸಂಖ್ಯೆ. ಒಂದು ದ್ವಿಬಿದಿ. 
ವಿದ್ಯುತ್‌ ಹರಿಯದ ಒಂದು ಸ್ಥಿತಿ. 
ಸಂಸ್ಕರಣ : (Processing) 

ಸಮಸ್ಯೆಯನ್ನು ಬಿಡಿಸಲು ಅಥವಾ ಇಚ್ಛಿಸಿದ ಹೊರ ಉತ್ಪನ್ನವನ್ನು 
ಪಡೆಯಲು ನಡೆಯುವ ಗಣಕದ ಅನುಕ್ರಮ ಕ್ರಿಯೆ. 
ಸಂಪಾದನೆ (Ed) 
ದತ್ತ ಅಥವಾ ವಿವರಗಳನ್ನು ಬದಲಿಸುವ ಅಥವಾ ಜೋಡಿಸುವ ಕ್ರಿಯೆ. 
ನ್ನಶಣಾಂಗ (Memory unit) 
ಸಂಸಾರಕ ವಿಭಾಗದ ಒಂದು ಅಂಗ. ಅಲ್ಲಿ ದತ್ತ, ಆಜ್ಞೆಗಳು ಮತ್ತು 
ಸಂಸರೆಣೆಗೊಂಡು ಬರುವ ಫಲಿತಾಂಶಗಳನ್ನು ಶೇಖರಿಸುವ ಗಣಕದ 
ಅಂಗಭಾಗ. 
ಸೂಕ್ಷ್ಮ ಸಂಸ್ಕಾರಕ (Micro Processor) 

ನವೀನ ಗಣಕಗಳ ಬಹು ಮುಖ್ಯ ಘಟಕ. ಗಣಕದ ಎಲ್ಲ ಪ್ರಮುಖ 
ಚಟುವಟಿಕೆಗಳನ್ನು ನಡೆಸುತ್ತದೆ. ಪರಿಧೀಯ ಉಪಕರಣವಾಗಿಯೂ 
ಬಳಕೆಯಾಗುತ್ತದೆ. ಬಿಂಬಗ್ರಾಹಕ (ಕ್ಯಾಮರಾ), ಕಾಂತಸುರಳಿ ಮುದ್ರಕ 
(ಟೇಪ್‌ ರಿಕಾರ್ಡರ್‌) ಒಟ್ಟೆ ಒಗೆಯುವ ಯಂತ್ರ ಮೊದಲಾದವನ್ನು 
ನಿಯಂತ್ರಿಸಲು ಉಪಯೋಗವಾಗುತ್ತದೆ. 
ಸ್ಥಿರಧಾರಕ (Hard Ware) 
ಗಣಕ ವ್ಯವಸ್ಥೆಯ ಭೌತಘಟಕಗಳನ್ನು ಒಟ್ಟಾಗಿ ಸ್ಥಿರಧಾರಕವೆನ್ನುತ್ತಾರೆ. 
ನೀವು ನೋಡುವ ಗಣಕದ ಎಲ್ಲಾ ಭಾಗ. 
ಸಿರಪ್ರತಿ (ಗಷrd Copy) 
ಕಾಗದದ ಮೇಲೆ ಗಣಕದಿಂದ ಬರುವ ಉತ್ಪನ್ನವನ್ನು ಮುದ್ರಿಸಿದುದು. 
ಯಂತ್ರ ಭಾಷೆ (ಕೆಳಹಂತದ ಭಾಷೆ. Low level language LLL) 
ಯಂತ್ರ ಭಾಷೆಯಲ್ಲಿ 0 ಮತ್ತು 1ನ್ನು ಉಪಯೋಗಿಸಿಕೊಳ್ಳುವ ಗಣಕ 
ಭಾಷೆಯನ್ನು ಕೆಳವರ್ಗದ ಭಾಷೆ ಅಥವಾ ಯಂತ್ರಭಾಷ ಎಂದು 
ಕರಯಬಹುದು. 
ಹೊರಬರು (Quಗೆ) 
ಕಾಯಃ”ವಿಧಿಯನ್ನು ನಿಲ್ಲಿಸಲು ಬಳಕೆಯಾಗುವ ಆಯ್ಕೆ 


ಮುಖ್ಯವಾದ ಕೆಲವು ಪಾರಿಭಾಷಿಕ ಪದಗಳು ೧೨೩ 


BASIC ಗಣಕ ಭಾಷೆಯ ಕಾದಿರಿಸಿದ ಕೆಲವು ಪದಗಳು 


CLS ತೆರೆಯ ಮೇಲೆ ಪ್ರದರ್ಶನವಾಗಿರುವುದನ್ನು ಅಳಿಸು; 

END ಕಾರ್ಯವಿಧಿಯು ಮುಕ್ತಾಯವಾದುದನ್ನು ಗಣಕಕ್ಕೆ ಹೇಳುತ್ತದೆ. 
ಮುಂದೆ ಆಜ್ಞೆಯರ್ನೇನೂ ಪಾಲಿಸಬೇಕಾಗಿಲ್ಲವೆಂದು ಇದು ತಿಳಿಸುತ್ತದೆ. 

INPUT ಚರ ಪದದಿಂದ ನಿರ್ದೇಶಕವಾಗುವ ಇದು ಪ್ರಶ್ನೆಗಳನ್ನು 
ಕೇಠಲು, ಶೇಖರಿಸಲು ನೆರವಾಗುತ್ತದೆ. ಒಂದು ಪ್ರಶ್ನಾರ್ಥ ಚೆಡ್ನ್‌ 
ಪ್ರದರ್ಶಿತವಾಗಿ, ಅದಕ್ಕೆ ಉತ್ತರವನ್ನು ಬೆರಳಚ್ಚೆಸಬೇಕಾಗುವುದು. 

LET ಚರಗಳಲ್ಲಿ ಬೆಲೆಗಳನ್ನು ಶೇಖರಿಸಲು ಉಪಯೋಗವಾಗುವ ಪದ. 

LET <ಸರಣಿ ಚರಗಳು $> = "ಸರಣಿ ಬೆಲೆ” 

LIST  ಸರಣಿಯಲ್ಲಿರುವ ಕಾರ್ಯವಿಧಿಗಳನ್ನು ತೆರೆಯಮೇಲೆ ಪಟ್ಟಿ ಮಾಡುತ್ತದೆ 

NEW ಹಳೆಯ ಕಾರ್ಯವಿಧಿ ಮತ್ತು ದತ್ತವನ್ನು ಸ್ಮರಣೆಯಿಂದ ಅಳಿಸುತ್ತದೆ. 

PRINT ರಗಳ ಸಂದೇಶ ಮತ್ತು ಬೆಲೆಗಳನ್ನು ಪ್ರದರ್ಶಿಸುತ್ತದೆ. ಸಂದೇಶವನ್ನು 
ಉಡ್ಡರಣ ಚಿಹ್ನೆಗಳ ನಡುವೆ ಬರೆಯಬೇಕು. 

REM ಕಾರ್ಯವಿಧಿಯಲ್ಲಿ ವಿವರಗಳನ್ನು ಸೇರಿಸಲು ಇದು ಸಹಾಯಕ ಗಣಕ 

REM ಇರುವ ಸಾಲುಗಳನ್ನು ಓದುವುದಿಲ್ಲ. 

\AENUMBER ಕಾರ್ಯವಿಧಿಯ ಸಾಲುಗಳ ಸಂಖ್ಯೆಯನ್ನು 10ರ 

| ಏರಿಕೆಯಲ್ಲಿಡ೨ ನೆರವಾಗುತ್ತದೆ. 

{RUN ಕಾರ್ಯವಿಧಿಯು ಸ್ಮರಣೆಯಲ್ಲ ಕಾರ್ಯನಿರ್ವಹಿಸಿ (6೦೧16) 
ಫಲಿತಾಂಶವು ಹೊರಗೆ ಬರಲು ಸಹಾಯಕವಾಗುವ ಪದ. 


